| 


ಡಾ. ವೈ. ಎಂ. ಪರಮೇಶ್ವರಯ್ಯ 
ಪುನರ್ಜನ್ಮ ಉಂಟಿ ? 


ಡಾ. ವಿನೇಕಾನಂದ ಸಾಲಿಮಠ 


ಸರ್ವಜ್ಞನ ಪ್ರತಿಭಟನೆಯ ಧ್ವನಿ 


ಬಿ. ಎಸ್‌. ಸುಬ್ಬಣ್ಣ ವರ 
| ₹9 


| 
| 
| 


ಬೇಂದ್ರೆಯನರ “ಹುಬ್ಬಳ್ಳಿಯಾಂವಾ' 


ಡಿ. ರಘುನಾಥರಾವ್‌ 
ನಾಲ್ಕು ಪುಸ್ತಕಗಳ ಸನೂಕ್ಸೆ 
ಸಿದ್ಧರಾಹು ಹಿಕೇಮಠ, ಜಾ. ಗೋ, 


ವಿಜ ನು ಸಾಟೀಲ, ದೊಡ್ಡರಂಗೇಗೌಡ, ಸಿ. ವಿ. ಸಾಹೀಲ, 
ರಾಜು ಹೆಗಡೆ ಮಾಗೋಡು, ಭಾರತಿ ಮೋಹನ ಇವರ ಕವನಗಳು 


ಚಂಪಾಕಾಲಂ 


ಶೂದ್ರಶ್ರೀ : "ಪ್ರೇಮ ಏವ ಜಯತೆ!' 


ಸಂಪುಟ ೨೩ : ಸಂಚಿಕ ೯ ಸಪ್ಟಂಬರ ೧೯೮೮ 


ಶೂದ್ರ ಶ್ರೀ : ಪ್ರೇಮ ಏವ ಜಯತೆ! ಚೆಂದ್ರಶೇಖರ ಪಾಟೀಲ 


ಮೂರು ಕವನಗಳು ಭಾರತಿ ಮೋಹನ 
ಪುನರ್ಜನ್ಮ ಉಂಟೆ ? ವ ವೈ. ಎಂ. ಪರಮೇಶ್ವರಯ್ಯ 
ವಿಚಿತ್ರ ಪತ್ರ (ಕವನ) ಸಿದ್ಧರಾಮ ಹಿರೇಮಠ 
ಸರ್ವ ಜ್ಜ ನ ಪ್ರತಿಭಟನೆಯ ಧ್ವನಿ ವಿವೇಕಾನಂದ ಸಾಲಿಮಠ 
ಸೀತಾಯನ (ಕವನ) ಜಾ.ಗೋ. 
ಬದುಕೆಲ್ಲ ಬೇಗೆ (ಕವನ) ದೊಡ್ಡರಂಗೇಗೌಡ 
ಅವರು ಬೇಡಿದ್ದು (ಕವನ) ಸಿ. ಎ. ಪಾಟೀಲ 
ಸೂಟ್‌ ಸಯಾಂವಾ ಬಿ. ಎಸ್‌. ಸುಬ್ಬಣ್ಣವರ 
ಹೊಳಿಗಂಗವ್ವಾ ಬಂದಾಳೋ (ಕವನ) ವಿಜಯ ಪಾಟೀಲ » 
ಕವನಿಸುವಾಗ (ಕವನ) ರಾಜು ಹೆಗಡೆ ಮಾಗೋಡು ೪೩ 
ಪುಸ್ತಕ ಸವೂಕ್ಷೆ ಡಿ. ರಘುನ್ಸಾಥರಾವ್‌ “ಲ 


SANKRAMANA 193 se 
A Monthly in Kannada 
September 1988 Vol. XXII. No. 9 


Sankramana Prakashana Dharwad-580 008 Phone : 80509 


Printed at Chandana Mudrana, Dharwad- 8 ' 
ಸಿ17! Subscription : Rs. 50/- 


ಸಂಪಮಣ 


ಸಪ್ಟಂಬರ ೧೯೮೪ 
ಚಂದ್ರಶೇಖರ ಪೂಟೀಲ ಸಂಪುಟ : ೨೩ ಸಂಚಿಕೆ: ೯ 


ಇತ್‌ k 
ಈ ಸಂಚಿಕೆಯ ಲೇಖಕರು 


Ct 
2 
6 
CH 
[9 
೦ 


ಭಾರತಿ ನೋಹನ ರಾಜ್ಯಶಾಸ್ತ್ರ ಉಪನ್ಮಾಸಕಿ, ಬಾಲಕ 

ಪ, ಪೂ ಕಾಲೇಜು, ಕೊಪ್ಪಳ 
| ಸ. 

ಡಾ. ವೈ. ಎಂ. ಪರಮೇಶ್ವರಯ್ಯ ಸೌತ್‌ ಹೌಸಿಂಗ ಬೋರ್ಡ ಕಳಿ€ನಿ, 
ಮಡಿಕಲ್‌ ಹಾಸ್ಟೇಲ ಎಡಪಕ್ಕ, ದಾವಣಗೆರೆ -ಳ್ಯು 

ಸಿದ ರಾಮ ಹಿರೇಮಠ ಪ್ರಭುಸಿದ್ಧ ನಿಲಯ, ವಿಕಾಸಪುರ, ಕೊಪ್ಪಳ 

ಧಿ 

ಡಾ. ನಿನೇಕಾನಂದ ಸಾಲಿವುಠ ಕನ್ನಡ ಪ್ರಾಧ್ಯಾಪಕ, ನೂತನ ಆರ್ಟ್ಸ್‌ ಕಾಲೆಜು, ' 
ಸಿಂದಗಿ 

ಜಾ. ಗೋ. (ಡಾ. ಗೋವಿಂದ . ಜಾಲಿಹಾಳ), ತತ್ವಶಾಸ್ತ್ರ ಪ್ರಾಧ್ಯಾಪಕ. 
ಬೆಂಗಳೂರು ವಿ. ವಿ., ಬೆಂಗಳೂರು-೫೬ 

ದೊಡ್ಡರಂಗೇಗೌಡ ಕನ್ನಡ ಪ್ರುಧ್ಯಾಪಕ, ಕಾವ್ಯಶ್ರೀ, ದತ್ತಾತ್ರೇಯ ಆಶ್ರಮ 

ಇ ಕ 

ಬಳಿ, ಹೊಸಕೋಟೆ (ಜಿ. ಬೆಂಗಳೂರು) 

ಸಿ. ನಿ. ಪಾಟೀಲ ಕನ್ನಡ ಪ್ರಾಧ್ಯಾಪಕ, ಎಸ್‌.ಜೆ.ವಿ.ಪಿ. ಕಾಲೇಜು, ಹರಿಚರ 

ಬಿ. ಎಸ್‌. ಸುಬ್ಬಜ್ಜವರ ಕನ್ನಡ ಪ್ರುಧ್ಯಾಪಕ, ವಿಜಯ ಕಾಲೇಜು. ಮುಲ್ಕಿ 

ನಿಜಯ ಪಾಟೀಲ ಡೊಂಬರಮತ್ತೂರು (ಸವಣೂರು-ಧಾರವಾಡ) 

ರಾಜು ಹೆಗಡೆ ಮಾಗೋಡು ಅರ್ಥಶಾಸ್ತ್ರ ವಿದ್ಯಾರ್ಥಿ, ಕರ್ನಾಟಕ ವಿ. ವಿ. 
ಧಾರವಾಡ-೩ Boome, 


ಡಿ. ರಘುನಾಥರಾವ್‌ ಕನ್ನಡ ಪ್ರಾಧ್ಯಾಪಕ, ವಿಜಯ ಕಾಲೇಜು, ಮುಲ್ಕಿ 


ಸಂಕ್ರಮಣ ವಿಶೇಷಾಂಕ 
ಅಕ್ಟೋಬರ, ನವಂಬರ ಮತ್ತು ಡಿಸೆಂಬರ ತಿಂಗಳುಗಳ ಸಂಯುಕ್ತ ಸಂಚಿಕೆಯು 
೧೯೮೮ ರ ಸಂಕ್ರಮಣ ವಿಶೇಷಾಂಕವಾಗಿ ನಿಮ್ಮ ಕೈಸೇರಲಿದೆ. ಸಂಕ್ರಮಣ 
ಸಾಹಿತ್ಯ ಸ್ಪರ್ಧೆಯ ಬಹುಮಾನಿತ ಕವನ, ಸಣ್ಣಕತೆ, ಲಲಿತ ಪ್ರಬಂಧ, ನಾಟಕ 
ಗಳಲ್ಲದೆ ಡಾ. ಡಿ. ಆರ್‌. ನಾಗರಾಜ, ಡಾ. ಪರುಷೋತ್ತಮ ಬಿಳಿಮಲೆ, 
ಡಾ. ಅಶೋಕ ದೊಡ್ಡಮೇಟಿ ಮುಂತಾಬವಕ ವಿಶೇಷ ಲೇಖನಗಳೂ ಈ ವಿಶ: 
ಷಾಂಕದಲ್ಲಿ ಬರಲಿವೆ ಚಂದಾದಾರರು ೧೯೮೯ ರ ಚಂದಾ ರೂ, ೫೦/-ಗಳನ್ನು 
ಕಳಿಸಬೇಕೆಂದು ಕೋರಿಕೆ. 

ಸಂಪಾದಕ 


ಚಂಸಾಕಾಲಂ ' 


ಈ ವ್ಯಕ್ತಿಯನ್ನು ಪತ್ತೆ ಹಚ್ಚುವುದು ಅಷ್ಟೇನೂ ತ್ರಾಸಿನ ಕೆಲಸವಲ್ಲ. 
ಯಾವುದೋ ಒಂದು ಸಮ್ಮೇಳನವೊ ಸೆಮಿನಾರೊ ಮತ್ತೇನೊ-ಅದು "ಸಾಹಿತ್ಯ'ಕ್ಕೆ 
ಸಂಬಂಧ ಪಟ್ಟಿದ್ದರೆ ಸಾಕು. ಬಿಡುವಿನ ಐದಾರು ಮಿನಿಟಿನಲ್ಲಿ ನಾಲ್ಕಾರು ಜನ 
ಒಂದೆಡೆ ನಿಂತು (ಈ ನಕೆಲ್ಕಾರು ಮುಖಗಳಲ್ಲಿ ಒಂದೆರಡು ಸುಂದರ ಮುಖ ಇರಲೇ 
ಬೆೇಕು.) ಅದು ಇದು ಹರಟೆ ಹೊಡೆಯುತ್ತಿದ್ದರೆ ಅಲ್ಲಿ ಗಿಡ್ಡ ತಳಿಯ ಒಂದು ವ್ಯಕ್ತಿ 
ಯನ್ನು ಕಾಣುತ್ತೀರಿ. ಬಗಲಿಗೊಂದು ಚೀಲ, ಚಾಳೀಸು ಇರಬೇಕಾದ ಜಾಗದಲ್ಲಿ 
ಇರದೆ ಹುಬ್ಬಿನ ಮೇಲೆ ಏರಿರುತ್ತದೆ. ಬೆಲ್ಬು ಇರಬೇಕಾದ ಜಾಗದಲ್ಲಿ ಇರದೆ 
ಬೊಜ್ಜು ಹೊಟ್ಟೆಯ ಕೆಳಗೆ ಇಳಿದಿರುತ್ತದೆ. ಈ ಜಗತ್ತಿನ ಸಂತೆಯೊಳಗಿಂದ 
ಒಂದು ದನಿ ಆಳವಾದ ಹಾಳುಬಾವಿಯೊಳಗಿಂದ ಬರುವ ಆರ್ತನಾದದಂತೆ 
ಕೇಳುತ್ತದೆ, 


ಈ ವ್ಯಕ್ತಿಯೇ ನಾವೆಲ್ಲ "ಶೂದ್ರ' "ಶೂದ್ರ' ಅಂತ ಕರೆಯುವ ಶೂದ್ರ ಶ್ರೀನಿವಾಸ್‌, 
ಒಮ್ಮೆ ಯಾರೋ ಇವನನ್ನು “ಏ ಶ್ರೀನಿವಾಸ್‌, ಬಾರೋ ಇಲ್ಲಿ” ಅಂತ ಕರೆದಾಗ, 
“ನಾನು ಶ್ರೀನಿವಾಸ ಅಲ್ಲ, ಶೂದ್ರ.” ಅಂತ ಪ್ರತಿಭಟಿಸಿ ಜಗಳವನ್ನೇ ತೆಗೆದಿದ್ದನಂತೆ 
ಈ ಶೂದ್ರ, ಇಂಥ ಅನೇಕ ಆತ್ಮ ಚೆರಿತ್ರೆಯ ಘಟನೆಗಳನ್ನು ಈ ಶೂದ್ರ ನಿಮಗೆ 
ಹೇಳುತ್ತಾನೆ. 


ಈ ವ್ಯಕ್ತಿ ಸೆಂಪಾದಕನಾಗಿರುವ "ಶೂದ್ರ? ಸಾಹಿತ್ಯಿಕ ಪತ್ರಿಕೆಗೆ ಈಗ ಹದಿನೈದು 
ವರ್ಷ. “ಶೂದ್ರ' ಶ್ರೀನಿವಾಸನೊಳೆಗೋ, ಶ್ರೀನಿವಾಸ "ಶೂದ್ರ'ದೊಳಗೋ 
ಎಂಬಂಥ ಅವಿನಾ ಸಂಬಂಧ ಪತ್ರಿಕೆ ಮತ್ತು ಸಂಪಾದಕನ ನಡುವೆ. ಯಾರಾದರೂ 


ಸಂಕ್ರಮಣ ೩ 


4 ಕ 


ಕ ಕಿಲಾಡಿಗಳು. “ಶೂದ್ರ ನಿಗೂ ಈಗ ಹದಿನೈ ದೇ ವರ್ಷ-ಮೆ:ಂಟಲ್‌ ಏಜ್‌” ಅಂತ: 


ಜೋಕ್‌ _ ಹೊಡೆದರೆ. ಅವನೇನೂ ಮುಖ. ಕಿವುಚಿಕೊಂಡು ಮಾತು ಬಿಡುವುಂಲ್ಲ. 
“ಥೂ ಹಲ್ಕಾ ನನ ಮಕ್ಕ ಳು” ಎಂದು ಕೊಂಡು ತಾತ್ಕುಲಿಕವಾಗಿ ನಿಮ್ಮ ಸಂಗ 
ತೊರೆದು, ಕರಿಹೊರೆಯಲ್ಲಿ ಕಂಡೆ ಮು ವುದೋ ಮುದ್ದು Mt ಸ್‌" "ಮೊದ್ದು “ಮುಖ 
ಬೆನ್ನತ್ತಿ ಹೋಗುತ್ತಾನೆ. ಪರಿಚಯ, ಸ್ನೇಹದ ಜೊತೆಗೆ “ಪತ್ರಿಿಗೆ ಒಂದು ಚೆಂದಾ 
ಕೂಡ ದಕ್ಕುತ್ತದೆ. ಅವಳು ಯಾರು ಅಂತ ನೀವು ಹೊಟ್ಟೆ ಕಿಚ್ಚಿನಿಂದ ಬೇಯ 


ಬೇಕಾಗಿಲ್ಲ. ... ಶೂದ್ರನ" "ಕನಸಿಗೊಂದು: ಕಣ್ಣು' ಕಾಲಮ್ಮಿ ಸಲ್ಲಿ ಅವಳು ಪ ಪ್ರತ್ಯಕ್ಷ 
ಳಾಗುವುದು ಖಂಡಿತ. 


“ಕನಸಿಗೊಂದು ಕಣ್ಣು”--ಶೂದ್ರ ಪತ್ರಿಕೆಯ ಒಂದು ಜೀವ ಜೀವಾಳವಾದ ಕಾಲಂ. ಸ 
ಶೂದ್ರ ಡಿಪ್ಲೊಮ್ಮಾಟಿಕ್‌ ಆಗಿ ದ ಬರೆದವನಲ್ಲ. ತನ್ನ ಅಂತರಂಗದ ಹಾಗೂ 
ಬಹಿರಂಗದ ಎಲ್ಲ "ವ್ಯಾಪಾರ'ಗಳನ್ನು' ಸಹಜವಾಗಿ-ತನ್ನಷ್ಟಕ್ಕೆ ತಾನೇ ಬಡಬಡಿಸಿ 
ಕೊಳ್ಳುವ ಅರೆ ರಚ್ಚೆ ಮೇಧಾವಿಯಂತೆ-ಬಯಲುಗೊಳಿಸುತ್ತ ಹೋಗುವ ಅವನ 
ಶೈಲಿ ಅವನನ್ನು ಎಷ್ಟು ಆತ್ಮೀಯನನ್ನಾಗಿ ಮಾಡುತ್ತದೆ ಅಂದರೆ, ನೀವು ಅವ 
ನೊಂದಿಗೆ- ಅವನು ಬೆ ಹೆಲ್ಕಾ ಕೆಲಸ ಮಾಡಿದರೂ-ಎಂದ್ಳೂ ಸಿಟ್ಟಿಗೇಳಲು ಸಾಧ್ಯ: 
ವಾಗದಂತೆ ಮಾಡುತ್ತದೆ. ಸಾಹಿತ್ತಿ ಕ, ಸಾಂಸ ಸೃತಿಕ ವಲಯದಲ್ಲಿ ಯಾರೂ ಇವನನ್ನು ' 
ಬಹುವಚನದಿಂದ ಮಾತಾಡಿಸುವುದನ್ನು ನಾನು ಕಂಡಿಲ್ಲ,ಎಮ್ಮೆಯೊಳಗೆ ಎಮ್ಮೆಯಾಗಿ. 
ಎತ್ತಿನೊಳಗೆ ಎತ್ತಾಗಿ ತನ್ನ ತನವನ್ನು ಇತರ-ತನಗಳಲ್ಲಿ (ತನುಗಳಲ್ಲಿ ?) 5ರಗಿಸಿ 
ಕೊಳ್ಳುವ ಈ ವಿಚಿತ್ರ ಮನುಷ್ಯ, ವೈಯಕ್ತಿಕ ತಿಕ್ಕಲುತನ,, ಸಂಘರ್ಷಗಳ 
ಇಂದಿನ ಸಾಂಸ್ಕೃತಿಕ ಕೋಲಾಹಲದಲ್ಲಿ ಎಲ್ಲರನ್ನೂ ಯಾವುದೋ ಒಂದು ನೆಲೆಯಲ್ಲಿ 
ಒಂದುಗೂಡಿಸಬಲ್ಲ ಚುಂಬಕ ಶಕ್ತಿ, 


po 


ಈ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಅಡ್ಡ ಹೆಸರು ಕೇವಲ ಅವನ 
ನಾಮನಿರ್ದೇಶನವಾ ಗದೆ ಅವನ ಇಡೀ ವ್ಯಕ್ತಿತ್ವ ಹಾಗೂ ಸಂಸ್ಕಾ ರದ ಸೂಚಿಯಾಗಿ 
ಇತಿಹಾಸದ ವಾಸನೆ ಪಡೆದುಕೊಂಡಿರುತ್ತದೆ, ಉಚ್ಚ ಜಾತಿಯ ಫಂಡಮೆಂಟಲಿಸ ರಿಗೆ 
ತಮ್ಮ ಹೆಸರು ದೊಡ್ಡಸ್ತಿಕೆಯ ಧ್ವ ಜವೆನ್ನಿ ಸಿದರೆ, ಕೆಳಜಾತಿಯ ಸಂವೇದನಾ ಶೀಲರಿಗೆ 
ತಮ್ಮ ಹೆಸರು ಇತಿಹಾಸದ ಶಾಪವೆನಿಸುತ್ತದೆ. ಆದರೆ ಈ ಪರಿಸ್ಲಿತಿ ಈಗ ತಿರುವು 
ಮುರುವಾಗಿರುವಂತೆ ತೋರುತ್ತಿದೆ. ಶೂದ್ರ-ದಲಿತ-ಹೊಲೆಯ- ಮಾದಿಗ-ಎಂಬ 
ಪದಗಳು ತಮಗಂಟಿಸಲಾದ ಕೆಸರು ಕೊಡವಿಕೊಂಡು ಸಾ ಒಭಿಮಾನದ ಸಂಕೇತಗಳಾ 


ಗುತ್ತಿದ್ದರೆ ಭಟ್ಟ-ಆಚಾರ್ಯ--ಎಂಬ ಪದಗಳು ಆ ಜಾತಿಯ ಸೂಕ್ಷ್ಮ ಜೀವಿಗಳಿಗೆ 
ಅಪಮಾನದ ಹೊರೆಗಳಾಗುತ್ತಿವೆ. 


ಈ ಸಂಕ್ರಮಣ 


"ಕನಸಿಗೊಂದು ಕಣ್ಣು'-ಸಂಕಲನಕ್ಕೆ ಮುನ್ನುಡಿ ಬರೆದ ಕವಿ ತಿರುಮಲೇಶ್‌. ಈ 
ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಧ್ವನಿಸುತ್ತಾರೆ : “ಪತ್ರ ವ್ಯವಹಾರದ ಮೂಲಕ ನಾನು 
ಶ್ರೀನಿವಾಸರನ್ನು ಪರಿಚಯ ಮಾಡಿಕೊಂಡುದೇ ಹೆಚ್ಚು. ಪ್ರತಿಯೊಂದು ಬಾರಿ 
ಬರೆಯುವಾಗಲು ಅವರನ್ನು ಶೂದ್ರನೆಂದು ಕರೆಯಲೆ, ಶ್ರೀನಿವಾಸ ಎಂದು ಕರೆಯಲೆ, 
ಎಂಬ ಗೊಂದಲದಲ್ಲಿ ಬಿದ್ದು ಒಮ್ಮೆಮ್ಮೆ ಒಂದೊಂದು ರೀತಿ ಕರೆದಿದ್ದೇನೆ.” ತಿರುಮ 
ಲೇಶರ ಗೊಂದಲ ತುಂಬ ಸರಳವಾದುದು. ಏಕೆಂದರೆ ಉಳಿದ ಭೌತಿಕ ವ್ಯವಹಾರದಲ್ಲಿ 
ಅವರು ತಮ್ಮ “ಭಟ್ಟ” ಎಂಬ ಹೆಸರನ್ನು ಉಳಿಸಿಕೊಂಡಿದ್ದರೂ, ಕಾವ್ಯ ವ್ಯಾಪಾರ 
ದಲ್ಲಿ ಮಾತ್ರ ಅದರಿಂದ ಮುಕ್ತಿ ಪಡೆದು ಅಷ್ಟರ ಮಟ್ಟಿಗೆ ಶುವ್ಧರಾಗಿದ್ದಾರೆ, ಆದರೆ. 
ವ್ಯಕ್ತಿತ್ವದ, ಐಡೆಂಟಿಟಿಯ ಈ ಸೂಕ್ಷ್ಮ ಹಾಗೂ ಸಂಕೀರ್ಣ ಸಮಸ್ಯೆಯನ್ನು ನಮ್ಮ 
ಸದ್ಯದ ಉತ್ತಮ ಕವಿಗಳಲ್ಲೊಬ್ಬರಾದ ತಿರುಮಲೇಶ್‌ ಈವರೆಗೂ. ತಮ್ಮ ಕಾವ್ಯದಲ್ಲಿ 
ಎದುರಿಸಿದಂತಿಲ್ಲ. 


ಶೂದ್ರನೊಡ್ಡುವ ಈ ಸಮಸ್ಯೆಯ ಬಗ್ಗೆ ಅವನನ್ನು ತೀರ ಹತ್ತಿರದಿಂದ ಬಲ್ಲ ನನ್ನಂಥ 
ಅನೇಕರಿಗೆ ತಿರುಮಲೇಶರ ಗೊಂದಲ ಇಲ್ಲ. ಈ ಮನುಷ್ಯ ತನ್ನ "ತಶ್ರೀನಿವಾಸ' ಎಂಬ 
“ಬ್ರಾಹ್ಮಣ' ಹೆಸರನ್ನು ನ್ಯೂಟ್ರಲೈಜ್‌ ಮಾಡಲು ಹಿಂದೆ "ಶೂದ್ರ'ವನ್ನು ಜೋಡಿಸಿ 
ಕೊಂಡು, ಆ ಹೆಸರನ್ನೇ ಬಂಡವಲು ಮಾಡಿಕೊಂಡು ಎಲ್ಲ ಲಾಭ ಗಿಟ್ಟಿಸುತ್ತಿದ್ದಾ 
ನೆಂದೂ, ಇದು. ಥೇಟ್‌ ಬ್ರಾಹ್ಮಣ ಶೈಲಿಯೆಂದೂ ಅಪಾದಿಸಿ, ಅವನಿಗೆ ಮತ್ತೆ 
ಬ್ರಾಹ್ಮಣರ ದೀಕ್ಷೆ ಕೊಡಲೇಬೇಕು ಎಂಬ ಹಟದಿಂದ ಅವನಿಗೆ *ಶೂದ್ರಶ್ರೀ” ಎಂದೇ 
ಕರೆಯುತ್ತಿದ್ದೇವೆ.. ಈ ಹೊಸ ಹೆಸರು ಎಸ್ಟ್ರಾಬ್ಲಿಶ್‌ ಆಗದಂತೆ ಅವನು ಪ್ರಯತ್ನಿಸಿ 
ದರೂ ಅದು ಗಟ್ಟೆಯಾಗುತ್ತಲೇ ಹೋಗುತ್ತಿರುವುದು ನಮಗೆ ಪೈಶಾಚಿಕ ಆನಂದ 
ನೀಡುವುದರ ಜೊತೆಗೇ, ನಮ್ಮ ಸಾಂಸ್ಕೃತಿಕ ಬದುಕು ಪ್ರಾಮಾಣಿಕವಾಗುತ್ತಿರುವ 
ಶುಭಸೂಚೆನೆಯೂ ಆಗಿದೆ. 


ಈ ಶೂದ್ರಶ್ರೀಯ ವರ್ತನೆಯೇ ಹಾಗಿದೆ. 


ಎಲ್ಲ ಎಡಪಂಥೀಯ ಸಂಘಟನೆಗಳಲ್ಲೂ ( ಒಕ್ಕೂಟ, ಬಂಡಾಯ, ಸಮುದಾಯ 
ಮುಂ.) ಈತ ಇರುತ್ತಾನೆ. ಎಲ್ಲ ಪ್ರತಿಭಟನೆಗಳಲ್ಲೂ, ಈತನ ದನಿ ನಿಚ್ಚಳವಾಗಿ 
ಕೇಳುತ್ತದೆ. ಎಲ್ಲ ಜನಪರ ಚಳುವಳಿಗಳಲ್ಲೂ ಈತ ಮುಂಚೂಣಿಯಲ್ಲಿ ನಿಂತು ನಿಶಾನೆ 
ಹಿಡಿದಿರುತ್ತಾನೆ. ಆದರೆ ಐನ ಟೈಮಿನಲ್ಲಿ ದನ “ಒದಕೊಳ್ಳುವ' ಹಾಗೆ ವಿಕ್ಷಿಷ್ತವಾಗಿ 
ವರ್ತಿಸಿ, ಆಮೇಲೆ ಅದಕ್ಕೊಂದು ಸೈದ್ಧಾಂತಿಕ ಲೇಪ ಕೊಡಲು ಹೆಣಗಾಡಿ, ಕೊನೆಗೆ 
ಎಡಬಿಡಂಗಿ ಎಂಬ ಅಪವಾದಕ್ಕೆ ಪಾತ್ರನಾಗುತ್ತಾನೆ. ಬಂಡಾಯ ಸಂಘಟನೆಯನ್ನು 


ಪ್ರಾರಂಭಿಸಿದ ಸಪ್ತರ್ಷಿಗಳಲ್ಲಿ ಇವನೂ ಒಬ್ಬ, ಆರೆ ಪ್ರಣಾಳಿಕೆ ಹೊರಬಂದು 


ಸಂಕ್ರಮಣ ಬಿ 


ಗ್ಗೆ ಓವ ತಾರ್‌ ಕಜೆ ಗ 
ಶ್ರಥಮ ಸಮ್ಮೆ ೇಳನ (೧೯೭೯) ಜರುಗುವುದರೊಳಗೆ ಸಂಘಟನಿಯಿಂದ pn 
ಕನ ತ ಚಳವಳಿಯ ಪ್ರರ ನಮ್ಮ ಜೊತೆಗಿನ್ದ ವನು, ನಡುವೆ" ಪ್ರಜಾವಾಣಿ 
ಯ ಹರಿಕುಮಾರರ ಗ್ರ ಹಬಲಕ್ಕೆ ಒಳಗಾಗಿ ಚಳುವಳಿಗೆ 'ನಿರೋಧಿಯಾದ. ಪ:ರೋಹಿತ 
ಶಾಹಿಯನ್ನು ESR ವಿರೋಧಿಸಿದರೂ ಅಡಿಗ, ಅನಂತಮೂರ್ತಿಗಳ ಜೊತೆಗಿನ 
ಮ್ಮ 

`ವೈ ಯಕ್ತಿಕ' ಸಂಬಂಧಕ್ಕು ಗಿ ಅವರಿ" ಬ್ರಾಹ್ಮ! ಣಿಕೆ' ನಿಲುವುಗಳನ್ನು ಅವರ ಭಕ್ತರಿ 
ಗಿಂತ ಹೆಚ್ಚಾ ಗಿ ಸಮರ್ಥಿಸಬಲ್ಲ ಮುಗ ನೀತ...ಹೀಗಾಗಿ ಈ ಮನುಷ್ಯ ಯಾವಾಗ 
'ವೈಯಕ್ತಿಕ' "ಸಂಬಂಧಗಳನ್ನು ಮುಂದೆ ಮಾಡುತ್ತಾನೆ, ಯಾವಾ “ಸೃದ್ದಾಂತಿಕ' 
ನಿಲುವನ್ನು. ಮುಂದೆ ಮಾಡುತ್ತಾ ನೆ-ಎಂಬುದು ಹೊರಗಿನವರಿಗೆ ಅರ್ಥವಾಗದ 
ರೀತಿಯಲ್ಲಿ ಬರ್ತಿ ಸುತ್ತಲೇ ಬಂದಿದ್ದಾನೆ. 


ಇದು ವ್ಯಕ್ತಿತ್ವದ ವಿಘಟನೆಯ ಕೇಸೋ, ವ್ಯಕ್ತಿತ್ವದ ಸಂಕೀರ್ಣತೆಯ ಕೇಸೊ: 
ಹೇಳುವಂತಿಲ್ಲ. ಯಾಕೆಂದರೆ ಎರಡೂ ವಾದಗಳನ್ನು ಸಮರ್ಥವಾಗಿ ಮಂಡಿಸುವ 


ಪಂಡಿತರು ನಮ್ಮಲ್ಲಿದ್ದಾರೆ. 


ಒಮ್ಮೆ ಯಾರೋ" ಹೇಳುತ್ತಿದ್ದರು: “ಈ ಶೂದ್ರ ಲೀಡರ್‌ ಆಗಲು ಎಂದೂ 
ಸಾಧ್ಯವಿಲ್ಲ. ಯಾರದಾದರೂ ಬಾಲವಾಗಲ: ಮಾತ್ರ ಈತ ಯೋಗ್ಯ.”-ಅಂತ. ತಾನು 
ಜ್‌ ನೆಚ್ಚಿದ ನಾಯಕನಿಗೆ ಯಾರಿಂದಲೋ ಅನ್ಯಾಯವಾಗಿದೆ ಅಂತ ವಿಪರೀತ 
ತಿಳಿದುಕೊಂಡು, ಅವರ ಪರವಾಗಿ ಆ ಯಾರ ಜಾಳು ಜಗಳವಾಡಿ-ಕೆದರಿ ಕೇರು 
ಬಡಿಸಿಕೊಂಡ ಎಂಬಂತೆ--ಅಂಗಿ ಹರಕೊಂಡು,-ವೆ ಮೈ ಮಣ್ಣು ಮಾಡಿಕೊಂಡು ಅಳುತ್ತ 
ಮನೆಗೆ ಮರಳಿದ ಅನೇಕ ಪ್ರಸಂಗಗಳೂ ಈ ಶೂದ್ರನ ಬದುಕಿನಲ್ಲಿ ಬಂದಿವೆ. ಇಂಥ 
thankless ಅದ watchdog ಕೆಲಸ ಮಾಡಿ ಮರಳಿದಾಗ ಆ ನಾಯಕ 
ಒಂದು ಬಾಟ್ಲಿ ಬೀರು ಕೊಡಿಸಿದರೆ ಸಾಕು, ಎಲ್ಲವನ್ನೂ ಮರೆತು, ಮತ್ತೆ ಮತ್ತಾ 
ರನ್ನೋ ಅಟ್ಯಾಕ್‌ ಮಾಡಲು ತಯಾರಾಗುವ ಈ ಬಲಗೈ ಬಂಟನನ್ನು ನೋಡಿದಾಗ 
ಸಿಟ್ಟು ಬರುತ್ತದೆ, ಪ್ರೀತಿಯೂ ಬರುತ್ತದೆ. ಸಿಟ್ಟು ಮಾಹುವು ಗಿ ಪ್ರೀತಿ ಮಾತ್ರ 
ಖಾಯಮ್ಮಾಗಿ ಉಳಿಯುತ್ತದೆ. 


"ಶೂದ್ರ'-ಷತ್ರಿಕೆಯ ಬಗ್ಗೆ. ಬರೆಯುವುದೇನೂ ಬಹಳ ಇಲ್ಲ. ಕವರು ಪುಟವ 
ನ್ನೊಂದು ಬಿಟ್ಟರೆ, ಒಳಗೆ "ಲೇಖನಗಳಿಗಾಗಲ್ಲಿ ಕವನಗಳಿಗಾಗಲಿ ಒಂದು ವ್ಯ ವಸ್ತಿ ತ 
ವಿನ್ಮಾಸ ಕಾಣುವದಿಲ್ಲ. ಆದರೆ ಪತ್ರಿಕೆಯ ತ ನೂರಾರು ಕವಿಗಳು, ಬೇಖಕರು 
ಬೆಳಕು ಕಂಡಿದ್ದಾರೆ: ತಮ್ಮ ಬರವಣಿಗೆಯ ಬಗ್ಗೆ ಆತ್ಮವಿಶಾಸ ಹುಟ್ಟಿ ಸಿಕೊಂಡಿದ್ದಾರೆ. 


ಹ ಸಂಕ್ರಮಣ 


ಅನೇಕ ಪ್ರಗಿತಿಸರ ವಿಚಾರಗಳ ಧಾರೆಗಳಿಗೆ ಪತ್ರಿಕೆ ಒಂದು ವಾಹಿನಿಯಾಗಿ ಕೆಲಸ 
ಮಾಡುತ್ತಿದೆ. ಜಾಹೀರಾತುಗಳ ನೆರವಿಲ್ಲದೆ, ನ್ಯೂಸ್‌ ಪ್ರಿಂಟ್‌ ಬ. A 

ರ್ಜಿಕಾಯಲು ತನ್ನ ಸೈದ್ಧಾಂತಿಕ ನಿಲುವುಗಳನ್ನು ಒಮ್ಮೊಮ್ಮೆ 'ಮಾರಿಕೊಳ್ಳ 
ಬೇಕಾದ ಪ್ರಸಂಗ ಎದುರಿಸಿಯೂ, ಕಳೆದ. ಒಂದೂವರೆ ದಶಕದಿಂದ ಇಂಥದೊಂದು 
ಪತ್ರಿಕೆ ತಿಂಗಳಿಗೊಮ್ಮೆ ತಪ್ಪದೇ ಹೊರಬರುತ್ತಿರುವುದು ನಮ್ಮ ಸಾಂಸ್ಕೃತಿಕ ಪರಿಸ 
ರದಲ್ಲಿ ಒಂದು ಅರ್ಥಪೂರ್ಣ ಸಂಗತಿ. 


ವರ್ಣನೆಯ ಭರದಲ್ಲಿ ಇದೊಂದು "ಅದ್ವಿತೀಯ' ಪತ್ರಿಕೆ ಎಂದ ಕರೆಯಲಿಕ್ಕಾಗದು. 
ಏಕೆಂದರೆ ಇದೇ ಜಾಡಿನಲ್ಲಿ ಪ್ರಾರಂಭವಾಗಿ ಇನ್ನೆರಡು ವರ್ಷಕ್ಕೆ, ಇಪ್ಪತ್ತೈದು 
ವರ್ಷಗಳ ಬೆಳ್ಳಿಹಬ್ಬ ಕಾಣಲಿರುವ "ಸಂಕ್ರಮಣಕ್ಕೆ ಆ ಪದವಿ ಸಲ್ಲುತ್ತವೆ. ಆದ್ದ 
ರಿಂದ "ಶೂದ್ರ? ಪತ್ರಿಕೆ 'ಅತೃತೀಯ' ಎಂದು ಮಾತ್ರ ಹೇಳಬಹುದು. ಅರವತ್ತು 

ಪ್ಪತ್ತರ ದಶಕದಲ್ಲಿ ವಿಜ ಂಭಿಸಿದ ಇಂಥ ಅನೇಕ ಸೌಹಿತ್ತಿಕ ಪತ್ರಿಕೆಗಳು ನಾನಾ 
ಕಾರಣಗಳಿಂದಾಗಿ ಇತಿಹಾಸಧಲಿ ಕಣ್ಮರೆಯಾದ ಹಿನ್ನೆಲೆಯಲ್ಲಿ ಎರಡು ಪತ್ರಿಕೆಗಳ 
ಮಹತ್ವವನ್ನು ನಾವು ಗಮನಿಸಬೇಕು. 


ಆ 


© 
ಕೆ 


ಒಮ್ಮೊಮ್ಮೆ ಎಡಬಿಡಂಗಿಯಾಗಿ, ಮಾನವತಾವಾದಿಯಾಗಿ, ಬಲಕ್ಕೆ ಜೋಲಿ ಹೊಡೆ 
ಯುವ ಎಡಪಂಥೀಯನಾಗಿ, ಸೆಂಟಿಮೆಂಟಲ್‌ ಫೂಲ್‌ ಆಗಿ, ಆತ್ಮೀಯ ಸಂಗಾತಿ 
ಯಾಗಿ, “ಪ್ರೇಮ'ವನ್ನೇ ಖಡ್ಗವನ್ನಾಗಿ ಮಾಡಿ ಜಗತ್ತನ್ನು ಜಯಿಸಲು ಹೊರಟು' 
ಹುತಾತ್ಮನಾಗಿ ವೀರಸ್ವರ್ಗ ನವನ್ನೇರಲೂ ಹಿಂದೆ: ಮುಂದೆ ನೋಡದ ಯೋಧನಾಗಿ, 
ತಿರುಮಲೇಶ್‌ ಸರಿಯಾಗಿ ಗುರುತಿಸಿರುವಂತೆ ಇಡಿಯ ಲೋಕದ ಸಮಸ್ಯೆಯೇ 
ತನ್ನ ಖಾಸಗಿ ಸ ಸಮಸ್ಮೆಯೆಂದು ಒಂದು ಮಹಾ ನಗರದೆ ಬೀದಿ ಬೀದಿಯಲ್ಲಿ ಓಡುತ್ತ, 

ರಾತ್ರಿ ನಿದ್ದೆಗೆಟ್ಟು ಕನಸೇ ಕಣ್ಣಾಗಿರುವ ಈ ಈ "ರೆಡ್ಡಿ 'ಗೆ “ಪ್ರೀ ನಿವಾಸನಿಗೆ. "ಶೂದ್ರ? 
ವಿಗೆ, "ಶೂದ್ರಶ್ರೀ'ಗಳಿಗೆ ಜಯವಾಗಲಿ ಅಂತ ಹಾರೈಸದೆ ಬೇರೆ ಗತಿಯೇ ನನಗಿಲ್ಲ 
ದಂತಾಗಿದೆ. 


ನಿಮಗೂ ಅಷ್ಟೆ. 


(> 


ಸಂಕ್ರವಂಣ 


ಭಾರತಿ ನೋಹನ 


ಮೂರು ಕವನಗಳು 


೧ 
ನೀನು ಕಣ್ಣಿಗೆ 
Wi 
ಭಾಷೆ ಕಲಿಸಿದಂದಿನಿಂದ 
ಮಾತು 


ಅರ್ಥ ಕಳೆದುಕೊಂಡಿದೆ. 


೨ 
ನಿನ್ನ ನಗೆ *ಬೀರು' 
ಎಂದ ನಲ್ಲ, 
- ಅದನ್ನೇ ಗಂಟುಕು ಗುಟುಕಾಗಿ ಹೀರಿ 
ನನಗೆ ಮತ್ತೇರಿಸಿದ, 


ನಲ್ಲ, 

ನೀನು ಸೇರಿ ಹೋದೆ 
ನನ್ನಲ್ಲಿ. 

ಮತ್ತೆ 


ನನ್ನ ನಾನು 
ಕಳೆದುಕೊಂಡುದೆಲ್ಲಿ ? 


ಸಂಕ್ರಮಣ 


ಚಿಂತನೆ 


ಪುನರ್ಜನ್ಮ ಉಂಟೆ ? 


ವೈ. ಎಂ. ಸರಮೇಶ್ವರಯ್ಯ 


ಚಾಲಕ : ನಿನ್ನ ಹೆಸರೇನು? 
ಬಾಲಕ : ಹರಿಕ್ಕ ಷ್ಣ. 
ಚಾಲಕ : ನಿನ್ನ ವಯಸ್ಸೆಷ್ಟು? 


ಬಾಲಕ : ೪೯ ವರ್ಷ ವಯಸ್ಸು. 


ಎಂದು ಮೂರುವರೆ ವರ್ಷದ ಬಾಲಕನೊಬ್ಬನು ಉತ್ತರಿಸಿದಾಗ, ಯಾರಿ 
ಗಾದರೂ ಕುತೂಹಲ, ಗಾಭರಿಯಾಗುವುದುಂಟು. ಪುನರ್ಜನ್ಮದ ವಿಚಾರದಲ್ಲಿ 
ನಂಬಿಕೆಯಿರುವವರು ಇನ್ನೂ ಹೆಚ್ಚು ವಿಷಯ ತಿಳಿದುಕೊಳ್ಳಲು ಪ್ರಯತ್ನಪಡು 
ತ್ತಾರೆ. ಈ ಹರಿಕೃಷ್ಣ ಎಂಬುವವರು ತಮ್ಮ ೫೨ ನೇ ವಯಸ್ಸಿನಲ್ಲಿ ನಿಧನರಾದರು, 
ಈಗ ಈ ಬಾಲಕನ ವಯಸ್ಸು ೩ ವರ್ಷ ೬ ತಿಂಗಳು. 


ಚಾಲಕ : ನಿನಗೆ ಮದುವೆಯಾಗಿದೆಯೆ ? 

ಬಾಲಕ : ಆಗಿದೆ. 

ಚಾಲಕ : ನಿನಗೆ ೪೯ ವಯಸ್ಸೆಂದು ಹೇಗೆ ಗೊತ್ತು ? 
ಬಾಲಕ : ಗೊತ್ತಿಲ್ಲ. 


ಎಂದು ಅಂದಾಗಲೇ ಗೊಂದಲ ಷುರುವಾಯಿತು. ಆಸಕ್ತರು ಹೆಚ್ಚಿನ ವಿವರ 
ಕಲೆ ಹಾಕಿ ಸತ್ಯವನ್ನು ತಿಳಿಯುವ ಹಠತೊಟ್ಟವರು ಶ್ರೀಲಂಕಾದ ವಿಚಾರವಾದಿ 
ಸಂಘಡವರು. 


ಶ್ರೀಲಂಕಾದ ಪ್ರೆಸಿದ್ಧ ಪತ್ರಿಕೆಯೊಂದು (ಏಪ್ರಿಲ್‌ ೧೯೭೭) ಮಟಾರ ಕಛೇ 
ರಿಯ ಗುಮಾಸ್ತಿ ಹರಿಕೃಷ್ಣನು ಪುನರ್ಜನ್ಮ ತಾಳಿದ್ದಾನೆ, ಎಂದು. ಪ್ರಕಟಿಸಿತು. 


ಸಂಕ್ರಮಣ ೯” 


ಈತನು ತನ್ನ ೫೭ ನೇ ವಯಸ್ಸಿನ ಚ ಲ್‌ ೧೬, ೧೯೭೩) ಸತ್ತು, ಈಗ 
ಪುನರ್ಜನ್ಮ ತಾಳಿದ್ದು ಮೂರುವರೆ ಬಾಲಕನಾಗಿದ್ದಾನೆಂದು ಸಾರಿತು, 
ಅನೇಕ ಪತ್ರಿಕೆಗಳು, ಬೌದ್ಧ ಸನ್ಯಾಸಿಗಳು ಪರಿಶೋಧನೆ ಮಾಡಿ ಹರಿಕೃಷ್ಣನು 
ಪುನರ್ಜನ್ಮ ಪಡೆದಿದ್ದಾನೆ ಎಂದು ಸಾಬೀತುಗೊಳಿಸಲಾಯಿತು. ಅಷ್ಟೇ ಅಲ್ಲ 
ಪುನರ್ಜನ್ಮ ಪಡೆದ ಮಗುವನ್ನು ಅನೇಕ ಕಠಿಣ ಪ್ರಶ್ನೆಗಳಿಗೆ ಒಳಪಡಿಸ ಲಾಯ 
ತೆಂದೂ, ಹರಿಕೃಷ್ಣನು ಹಿಂದಿನ ಜನ್ಮದ ಹೆಂಡತಿ, ಮಕ್ಕಳು ಮತ್ತು ಸ್ನೇಹಿತರ 
ಬಗ್ಗೆ ವ್ಯಕ್ತ ಪಡಿಸಿದ ಹೇಳಿಕೆಗಳೆಲ್ಲಾ ಕರಾರುವಾಕ್ಕಾಗಿವೆಂದುದನ್ನು ಪರೀಕ್ಷೆಗೊಳ 
ಪಡಿಸಿ, ಧೃಡಪಡಿಸಲಾಯಿತು. 


ಇದನ್ನು ಗಮನಿಸಿದ ಶ್ರೀಲಂಕಾದ ವಿಚಾರವಾದಿ ಸಂಘವು ಜನರ ತಿಳುವಳಿಕೆ 
ಗಾಗಿ ಸತ್ಯ ಸಂಗತಿಯನ್ನು ಕಂಡು ಹಿಡಿಯಬೇಕೆಂದು ನಿರ್ಧರಿಸಿತು. 


ದಿನಾಂಕ. ೧೩-೫-೧೯೭೭ ರಂದು ಸಂಘವು ಐದು ಜನರ ಗುಂಪುಗೂಡಿ: ಜೊ 

ಯಲ್ಲಿ ಮಟರ ಕಛೇರಿಯ ಕೆಲವು ಗುಮಾಸ್ತರನ್ನು ಒಡಗೂಡಿ, ಶ್ರೀ ಅಮುನಗೊ 

ತಿಲ್ಲೆ ಕೆರಟ್ಲೆ ಮುಂದಾಳುತನದಲ್ಲಿ ತನಿಖೆಯ ಕೈಗೊಂಡಿತು. 

೧) ಶ್ರೀಮತಿ ಸುಮನಾವತಿ ಕೊಡಿಟುವಕ್ಕ-- ಹರಿಕೃಷ್ಣರ ಹೆಂಡತಿ, 

೨) ಶ್ರೀ ಹೆಚ್‌. ಸಿ. ಪ್ರಕಥಾಪಾಲ--- ಈಗ ಜನ್ಮ ಪಡೆದ ಮಗುವಿನ ತಂದೆ. 

೩) . ಶ್ರೀಗಳಾದ ಎಂ. ಎ. ಗುಣವಂಕ, ಡಬು, ಎ. ಅರಿದಾಸ, ಟಿ. ಸಿ ಅವಂ 
ದೂರಿ, ಮತ್ತು ಮಹಿಂದ ರಾರ ds ಮಟಂರ ಕಛೇರಿಯ 
ಗುಮಾಸ್ತರುಗಳು ಮತ್ತು ಹರಿಕ ಓಷ್ಣರ ಹತ್ತಿರದ ಸ್ಪ "ಹಿತರು. ; 

೪) ದಿವಂಗತ ಹರಿಕೃಷ್ಣ ಷ್ಲನ ಮೂರು ಜನ ಮಕ್ಕಳು ಮತ್ತು 

೫) ಈಗ ಮೂರುವರೆ : ವರ್ಷವಾಗಿದ್ದು ರ್ಜನ್ಮ ಪಡೆದ ಮ ಗು ಇವರೆಲ್ಲರೂ 
ಗುಂಪಿನಲ್ಲಿ REE | 


ಹಿಂದೆ ತಿಳಿಸಿದಂತೆ ಪುನರ್ಜನ್ಮ ಪಡೆದ ಮಗುವಿಗೆ ಮೂರುವರೆ ವಷ ವಾಗಿತ್ತು. 
ಈ ಮಗುವು ಹರಿಕೃಷ್ಣನು ಸತ್ತ ೭ ತಿಂಗಳ ನಂತರ ಹುಟಿ ಶೈ ದವನು. 


ಮೊದಲು ತನಿಖಾಗುಂಪು ಮಟರ ಕಛೇರಿಗೆ ಇ ಟಿಕೊಟಿ ಟ್ಟಿತು. ಮಟರ ಕಛೇರಿಯ 
ಸರ್ಕಾರಿ ಅಧಿಕಾರಿಗಳು ತನಿಖೆಗೆ ಬೇಕಾದ ಎಲು ತ | 
ವಲತ ತ್ತುಗಳನ್ನು ಒದಗಿಸಿಕೊಟ್ಟರು. 


ಣಾ 


ಮೊದಲು ಹರಿಕೃ ಷ್ಠ ನ ಸಹೋದೊ ನಗಿಗಳಿಂದ ಸಂಗತಿಗಳನ್ನು ಸಂಗ್ರಹಿಸಲಾಯಿತು 
ತದನಂತರ ತನಿಖಾಗುಂಪು ಪುನರ್ಜನ್ಮ ಪಡೆದ ಮಗುವಿನ. ಮನೆಗೆ ಹೋಯಿತು 


೧೦ 
ಸಂಕ್ರಮಣ 


ಟ್‌ ೇ: 


ಗುಂಪಿನ ಮುಂದಾಳುಗಳು ಪುನರ್ಜನ್ಮ ಪಡೆದ ಮಗುವಿಗಾಗಿ ಕೆಲವು ಹಣ್ಣು ಹಂಪಲು 
ಗಳನ್ನು ತೆಗೆದುಕೊಂಡು, . ಹೋದರು. ಕಾರಣ ಮಗುವು ಆರಾಮವಾಗಿರುವಂತೆ 
ನೋಡಿಕೊಳ್ಳುವುದೇ ಇದರ ಉದ್ದೇಶವಾಗಿತ್ತು. ಸದರಿ ಮನೆಯವರೊಂದಿಗೆ 
ಸಾಕಷ್ಟು ಮಾತುಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆನಂತರ ಮಗಂ 
ವನ್ನು ಹರಿಕೃಷ್ಣನ ಮನೆಗೆ ಮತ್ತು ಮಟರ ಕಛೇರಿಗೂ ಕರೆದುಕೊಂಡು ಹೋಗ 
ಲುಯಿತು, ಈ ಸ್ಥಳಗಳು ಮಗುವಿಗೆ ಹೊಸದಾಗಿ ಕಾಣಲಿಲ್ಲ. ಕಾರಣ ಈಗಾಗಲೇ 
ಮಗವನ್ನು ಅನೇಕ ಜಾರಿ ಈ ಸ್ಥಳೆಗಳಿಗೆ ಈ ಮೊದಲು ತನಿಖೆಯವರು ಕರೆದು 
ಕೊಂಡು ಹೋಗಿದ್ದರು. ಈ ಎಲ್ಲಾ ಸಂದರ್ಭಗಳಲ್ಲೂ ಮಗುವಿನ ತಂದೆಯಾದ 
ತ್ರೀ ಪ್ರಗಥಾಪಾಲರು ಹಾಜರಿದ್ದರು, 


ಮಗುವಿಗೆ ಈ ಮುಂದಿನ ಪ್ರಶ್ನೆಗಳನ್ನು ಸಾವಧಾನವಾಗಿ ಕೇಳಲಾಯಿತು, 


ಪ್ರ : ನಿನ್ನ ಹೆಸರೇನು? 

ಮಗು: ಹರಿಕೃಷ್ಣ (ಪ್ರಾನ್ಸಿಸ್‌ ಕೊಡಿಟುವಾಕ್ಕು) 

ಪ್ರ : `ನಿನ್ನ ವಯಸ್ಸೆಷ್ಟು? 

ಮಗು : ೪೯ (ಪ್ರಾನ್ಸಿಸ್‌ ಕೊಡಿಟ್ಟುಮಕ್ಕ ತಮ್ಮ ೫೨ ನೇ ವಯಸ್ಸಿನಲ್ಲಿ 
ಮೃತರಾದರು. ಮಗುವಿಗೆ ಈಗ ೩ ವರ್ಷ ೬ ತಿಂಗಳು). 

ಪ್ರ : ನಿನಗೆ ಮದುವೆಯಾಗಿದೆಯೆ ? 

ಮ : ಆಗಿದೆ. 

ಪ್ರ : ನಿನಗೆ ೪೯ ವರ್ಷ ವಯಸ್ಸೆಂದು ಹೇಗೆ ಹೇಳುವೆ ? 

ಮ : ನನಗೆ ಗೊತ್ತಿಲ್ಲ. 


ಪ್ರ: ಎಲ್ಲಿಯವರೆಗೆ ಓದಿರುವೆ ? 
ಮು : ನನಗೆ ಗೊತ್ತಿಲ್ಲ. 


ನಿನಗೆ ಮಕ್ಕಳಿವೆಯೇ ? 
ಇವೆ, 
ಪ್ರ : ನಿನಗೆಹೆಣ್ಣು ಮಕ್ಕಳು ಜಾಸ್ತಿನೋ ಗಂಡು ಮಕ್ಕಳು ಜಾಸ್ತಿನೋ ? 
ಮ: ಹೆಣ್ಣು ಮಕ್ಕಳು ಜಾಸ್ತಿ. 
ಇ 
ಪ್ರ: ಗಂಡು ಮಕ್ಕಳೆಷ್ಟು? 
ಮ : ಬಹಳಷ್ಟು 
ಪ್ರ : ಅವರ ಹೆಸರನ್ನು ಹೇಳುವೆಯಾ ? 
೧೧ 


೧೨ 


ಸುಶಿತ. ಪಕಿಯ. 


ನೀನು ಯಾವುದಾದರೂ ಕೆಲಸದಲ್ಲಿ ಇದ್ದೆಯಾ ? 

ನನಗೆ ಗೊತ್ತಿಲ್ಲ. ಅನಂತರ ಹೇಳುತ್ತೇನೆ, 

ನಿನ್ನ ತಂದೆಯ ಹೆಸರೇನು ? 

ಇವೆಲಿನ್‌ ವುಡಿಸಿಹ್ನಾ (ಇದು ಈ ಜನ್ಮದ ತಾಯಿಯ ಹೆಸರು) 
ನಿನ್ನ ಸಂಬಳದಿಂದ ಏನು ಮಾಡುತ್ತಿದ್ದೆ ? 

ನಾನು ಕಳೆದುಕೊಂಡೆ. 

ನೀನು ಆಫೀಸಿಗೆ ದಿನಾ ಹೇಗೆ ಹೋಗುವೆ ? 

ನನಗೆ ಮೋಟಾರ್‌ ಸೈಕಲ್‌ ಇದೆ, 

ಮೋಟಾರ್‌ ಸೈಕಲ್‌ನ ತಯಾರಿ (Mak) ಯಾವುದು ? 
ನನಗೆ ಗೊತ್ತಿಲ್ಲ. ಆಮೇಲೆ ಹೇಳುತ್ತೇನೆ 

ನೀನು ಯಾವ ಶಾಲೆಯಲ್ಲಿ ಓದಿದೆ ? 

ನನಗೆ ಗೊತ್ತಿಲ್ಲ. ಆಮೇಲೆ ತಿಳಿಸುತ್ತೇನೆ, 

ನೀನು ಯಾವ ಬಟ್ಟೆ ಹಾಕಿಕೊಳ್ಳುತ್ತಿದ್ದೆ ? 
ಬೆಲ್‌ಬಾಟಮ್‌. 

ಆ ದಿನಗಳಲ್ಲಿ ನಿನಗೆ ತಿನ್ನಲು ಏನು ಇಷ್ಟವಾಗಿರುತ್ತಿತ್ತು ? 


ದ್ರಾಕ್ಷಿ 


ಲೈ 


ಫ್ರಾನ್ಸಿಸ್‌ ಕೊಡಿಟುವಕ್ಕುವಿನ ತಂದೆಯ ಹೆಸರೇನು ? 


ನನಗೆ ಗೊತ್ತಿಲ್ಲ. 


ಹಿಂದಿನ ಜನ್ಮದಲ್ಲಿ ಹೆಚ್ಚಾಗಿ ಏನನ್ನು ಕುಡಿಯುತ್ತಿದೆ. ? 
ಚ ತ್ಮ “ಎ 
ಸರಾಯಿ 


ಸಾರಾಯಿ ಕುಡಿಯಲು ನಿನಗೆ ಹಣ ಎಲ್ಲಿಂದ ಬರುತ್ತಿತ್ತು ? 
ಜನರು ನನಗೆ ಹಣ ಕೊಟ್ಟರು. 


ಸಂಕ್ರಮಣ 


ಪ್ರ : ಅವರುಗಳ ಹೆಸರೇನು? 
ನನಗೆ ಗೊತ್ತಿಲ್ಲ. ಆಮೇಲೆ - ಹೇಳುತ್ತೇನೆ, 


ಪ್ರ : ಕಛೇರಿಯಫ್ಲಿನಿನ್ನ ಪ್ರೀತಿಯ ಗೆಳೆಯರಾರು? 


“ಇ 


ತ 
3G 


್ರೀ 
ಮ : ನನಗೆ ಗೊತ್ತಿಲ್ಲ. ಆಮೇಲೆ ಹೇಳುತ್ತೇನೆ, 

ಪ್ರ : ಘ್ರುನ್ಸಿಸ್‌ ಕೊಡಿಟುವಕ್ಕುವಿನ ಧರ್ಮ ಯಾವುದು ? 

ಮ : ನನಗೆ ಗೊತ್ತಿಲ್ಲ. 

ಪ್ರ: ಫ್ರಾನ್ಸಿಸ್‌ ಕೊಡಿಟುವಕುವಿನ ಹೆಂಡತಿಯ ಹೆಸರೇನು ? 
ಮ ; ಸುಮನಾವತಿ. 


ಮಗುವನ್ನು ಘ್ರುನ್ಸಿಸ್‌ ಕೊಡಿಟುವಕ್ಕುವಿನ . ಮನೆಗೆ ಕರೆದುಕೊಂಡು ಹೋಗ 
ಲಾಯಿತು. ಅವರ ತಂದೆಯವರಾದ ಸುಗಧಾಪಾಲರೂ ಜೊತೆಯಲ್ಲಿ ಬಂದರು. 
ಪ್ರತಿದಿನವೂ ಈ ಮಗುವನ್ನು ಈ ಮನೆಗೆ ಕರೆದುಕೊಂಡು ಹೋಗಲಾಗುತ್ತಿತ್ತು. 
ಕೊಡಿಟುವಾಕ್ಕರು ಹೆಂಡತಿ ಸುಮನಾವತಿ ಮತ್ತು ಆಕೆಯ ಆರ್ಕು ಜನ ಮಕಳು 
ಮನೆಯಲ್ಲೇ ಇದ್ದರು. ಕೊಡಿಟುವಾಕ್ಕುವಿಗೆ ಆರು ಮಕ್ಕಳು. ಮೊದಲು ಮೂರು 
ಗಂಡುಮಕ್ಕಳು, ಕೊನೆಯ ಮೂರು ಹೆಣ್ಣು ಮಕ್ಕಳ್ಳು ಸುಮನಾವತಿಗೆ ಈ 


ಸಮಯಕ್ಕೆ ೫೦ ವರ್ಷ ವಯಸ್ಸಾಗಿತ್ತು. 


ರಸಿಕ ಮತ್ತು ಪಕಿಯರನ್ನು ತನ್ನ ಹಿಂದಿನ ಜನ್ಮದ ಮಕ್ಕಳೆಂದು ಮಗುವು ಗೊತ್ತು 

ಮಾಡಿ ಹೇಳಿತು. ಕೊಡಿಟುವಕ್ಕರಿದ್ದ ' ಗ್ರೂಪ್‌ ಪೋಟೋವನ್ನು ಮಗುವಿಗೆ 

ತೋರಿಸಲಾಯಿತು. ಕೊಡಿಟು ವಕು ಫೋಟೋವಲಿ ಎಲ್ಲಿದಾ ನೆಂಬುದನ್ನು ಮಗು 
pe ಕ [ವ ನ್‌" = 

ವಿಗೆ ತೋರಿಸಲಾಗಲಿಲ್ಲ. ಆದರೆ ಸುವ.ನಾವತಿಯನ್ನು ಗೊತ 

ಗ್ರೂಪ್‌ ಫೋಟೋವನ್ನು ತೋರಿಸಿದಾಗ ಅಶೋಕ, ರಸಿಕ ಮಹಿಂದ ಮತ್ತು 

ಆನಂದ ಎಂಬುದನ್ನು ಗೊತ್ತು ಮಾಡಲಾಗಲಿಲ್ಲ. 


ರ್ಮದಾಸ ಎಂಬುವವರು ಆ ಮನೆಯಲ್ಲಿ ಒಂದು ವರ್ಷಕ್ಕೂ ಹೆಚೆ 


ಸಂಕ್ರಮಣ ೧೩ 


ಆಫ - — ಕ ತ್‌್‌ ಇ. ಳಿ ಫೂ ಕೃ ಜೆ ಬಾವ ರ ಹ ಇ 
ವಾನವಾಗಿ ಸರು. ಇವತು ಫ್ರಾ )ಸ್‌ಕೆೊಡಿ ತವತ್ಕುಖನ ಹತ್ತಿರನ ಸ್ನೇಹಿತರು. 
ಹೇಳಲಾಗಲಿಲ್ಲ. 


ಇವರಿದ್ದ ಫೋಟೋವನ್ನು ತೋರಿಸಿ ಸದರಿಯವರದ್ದು ಗುರುತಿಸಿ 


ಕಛೇರಿಯಲ್ಲಿ ಒಂದು ಗ್ರೂಪ್‌ ಇತ್ತು." ಅದನ್ನು ಆಫೀಸ 

© ಎದು ಕ್‌ ದಿ ಧನಿ 
ರಿಟ್ಛೆರಾದಾಗ ತೆಗೆದ ಫೋಟೋವಾಗಿತ್ತು. ಫ್ರಾನ್ಸಿಸ್‌ಕೂಡಿಟ್ಟು 
ಇತರರನ್ನಾಗಲಿ ಈ ಮಗುವು ಗುರುತಿಸಲಿಲ್ಲ. (ಈ ಹಿಂದೆ ಈ ಫೋಟೋವನ್ನು 
ಮಗುವಿಗೆ ಯಾರೂ ತೋರಿಸಿರಲಿಲ್ಲ). ಶ್ರೀ ಗುಣವಂತರನ್ನು ಗುರುತಿಸಲಿಲ್ಲ. ಗುಣ 
ಗೆ ೨೦ ವರ್ಷಗಳಕಾಲ ಒಟ್ಟಿಗೆ ಕೆಲಸ ಮಾಡಿದವ 


ತರು ಕೊ ಟ್ಟುವು ಕ್ಕರೊಂದಿ 


ರಿದಾರೆ. 
೧ 


ಕಛೇರಿಯ ಗುಮಾಸ್ತರು ಕಟರಗಾಮ ಮತ್ತು ಅದಮನ ಶಿಖರಕ್ಕೆ ಫ್ರಾನ್ಸಿಸ್‌ 
ಕೊಡಿಟ್ಟುವಾಕ್ಕುವಿನೊಂದಿಗೆ ಒಮ್ಮೆ ಯಾತೆ ್ರ್ರೆಹೋಗಿದ್ದರು. ಆಗ ಒಂದು ಫೋಟೋ 
ತೆಗೆದಿನ್ನರು.. ಸದರಿ ಮಗುವಿಗೆ ಯಾತ್ರೆ ವಿಚಾರವಾಗಲಿ ಅದಕ್ಕೆ ಸಂಬಂಧಪಟ್ಟ 
ಯಾವುದೇ ವಿಷಯ ಮಗುವಿನ ನೆನಪಿಗೆ ಸದರಿ. ಫೋಟೋ ನೋಡಿದಾಗ ಬರಲಿಲ್ಲ. 
ಆನಂತರ ಮಗುವನ್ನು ಫ್ರಾನ್ಸಿಸ್‌ ಕೊಡಿಟು ವಕ್ಕವಿನ ನೆಚ್ಚಿನ ಗೆಳೆಯ ಶ್ರೀ ಡಬ್ಬು 

೪ ಜ ೧೨ 
ಅರಿದಾಸರ ಮನೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಸದರಿಯವರನ್ನು 


ಗೊತ್ತೇ ಹಿಡಿಯಲಿಲ್ಲ. 


ಶ್ರೀ ಟಿ, ಜಿ. ಅಮದೊರೆ ಎಂಬುವವರು ದಿನವೂ ಕುಡಿಯುವ ಕ್ಲಬ್‌ನ ಪಾರ್ಟಿ 
ಯಲ್ಲಿ ಒಬ್ಬರಾಗಿರುತ್ತಿದ್ದರು. ಅವರಲ್ಲಿಗೇ ಮಗುವನ್ನು ಕರೆದುಕೊಂಡು ಹೋದಾಗ 
ಇವರನ್ನು ಮಗುವು ಗೊತ್ತು ಹಿಡಿಯಲಿಲ್ಲ. 


ತನಿಖೆಯ ಉದ್ದೇಶ ಮಗುವಿನ ಪುನರ್ಜನ್ಮ ಹೇಳಿಕೆಗಳು ವಸ್ತುನಿಷ,ವಾಗಿದೆಯೇ. 

ಎಂಬುದನ್ನು ಕಂಡುಗಿಡಿಯುವುದಾಗಿತ್ತು. ಪತ್ರಿಕೆಗಳು ಪ್ರಸಿದಿ ಪಡಿಸಿದಂತೆ ಮಗು 
ಎ 

ಎಗೆ ಹಿಂದಿನ ಜನ್ಮದ ನೆನಪುಗಳಿರುತ್ತಿದ ರೆ ಅವನು ಶೇಕಡ ಎಪ್ಪತ್ತಕ್ಕೂ ಹೆಚ್ಚು 

ಎ ಚಾ ಜ 


ಹತ 4 ಜ್ಯಾ ಆಆ) ೨ 

ಸರಿ ಉತ್ತರಗಳನ್ನು ಹೇಳುತ್ತಿದ್ದ. ಅದರೆ ಫಲಿತಾಂಶವು ನಿರಾಶಾದಾಯಕವಾಗಿತ್ತು. 
ಇ ಡ್‌ ೦ ದ್‌ ಕಾಲ ಗ್ರ © - — 

ಎಪ್ಪತ್ತು ಅಂಶಗಳ ಪೈಕಿ ನಾಲ್ಕು ಅಂಶಗಳಿಗೆ ಮಾತ್ರ ಮಗುವು ಸರಿ ಉತ್ತರ 


ಹೇಳಿದೆ. ಪ್ರಶ್ನೆಗಳು ಒಂದಂ ವೇಳೆ ಸರಿಯಾಗಿ ಮಗುವಿಗೆ ಅರ್ಥವಾಗಿಲವೆಂದೇ 
ಇಟ್ಟುಕೊಂಡು ಇನ್ನೂ ಐದು ಅಂಶಗಳನ್ನು ಸೇರಿಸಬಹುದು. 
ಎಪ್ಪತ್ತು ಅಂಶಗಳ ಪೈಕಿ ೬೧ ಅಂಶಗಳಲ್ಲಿ ಮಗುವು ಸರಿ ಉತ್ತರ ಹೇಳಿಲ್ಲ ಈ 


ರೀತಿ ಇರುವುದನ್ನು ನಿರ್ಧರಿಸಿದ ತನಿಖಾ ಗುಂಪು, ಪತ್ರಿಕೆಗಳು ಪ್ರಸಿದ್ದಿ ಪಡಿಸಿದ 


ವಿಷಯಗಳು ನಿಜವಲ್ಲವೆಂದು ತಳ್ಳಿ ಹಾಕಲಾಯಿತು. 


RE ಸಂಕ್ರಮಣ 


RIEL *,' 
¥ 


Pl 


EE 


ಟ್‌  ಾ್‌ :- 


ಕೋರ್ಟಿನಲ್ಲಿ ಸಾಕ್ಷಿ ಹೇಳುವವರಿಗೆ ಹೇಳಿಕೊಟ್ಟು ಹೇಳಕೆಗಳನ್ನ ಸರಿಯಾಗಿ ಹೇಳದೆ 
ತೊನಲಿದುತೆ ಮಗುವು ಬಹಳಷ್ಟು ಸಾರಿ ತೊದಲಿದೆ. ಇದರಿಂದ ಮಗುವಿಗೆ ಕೆಲ 


ಮಾತುಗಳನ್ನು ಹೇಳಿಕೊಟ್ಟು ಗಟ್ಟ ಮಾಡಿಸಲಾಗಿತ್ತೆಂಬುದು ಗೊತ್ತಾಗುತ್ತದೆ. 
ಅನೇಕ ಸಾರಿ ಪ್ರಶ್ನೆಗಳಿಗೆ ಉತ್ತ ರವನ್ನು ಆಮೇಲೆ ಹೇಳುತ್ತೇನೆ ಎಂದಾ ನೆ 
ವ್ಯ ೧ 


ತ್ಮಾ J _ ತಾಜ್‌ ೮ ೫ 
ಹಿಂದೂ ಧರ್ಮೋ ee) ನಸಜಂಣಿ ದಲಿ ನಂ ಬಿಕೆ 
ಈ 


ಆತ್ಮಗಳನ್ನು ಹೊಂದಿವೆ ಎಂದೆ: ಸ ಈ ಆತ್ಮಗಳು ಜೀವಿಗಳು ಸತ್ತ 
ಒಡನೆ, ಆಕ್ಮಗಳು ಪುನರ್ಜನ್ಮ ಪಡೆಯುತ್ತವೆ 
ಗ್ರಾಮದಲ್ಲಿ ಫ್ರಾನ್ಸಿಸ್‌ಕೊಡಿಟುವಕ್ಕು ಸತ್ತ ಎಳು ತಿಂಗಳ ನಂತರ. ಈ ಹುಡಾಗ 
ಹುಟ್ಟಿರುತ್ತಾನೆ. ಏಳುತಿಂಗಳ ಅಲ್ಲ ಿಕಾಲದಲ್ಲಯೇ ಈ ಮಗುವು ಹುಟ್ಟಿತೆಂಬುದಕ್ಕೆ 


೧ ದರಿ ರ್ನ ಸ್ಟ್‌ ೫ ಡಾ 
Ww, ಇಲಾ ಜೀಕಿ ವಿಗ( ಎ ವಿಲ್ಲದ 
೧್‌ 


ಆಧಾರಗಳಿಲ್ಲ. (ಒಂದು ಮಗು ಜನನವಾಗಬೇಕಾದರೆ ಒಂಬತ್ತು ತಿಂಗಳು ಕಳೆದು 


ಗರ್ಭಧರಿಸಿದ ನಂತರ ಹತ್ತು ತಿಂಗಳುಗಳ ಅವಧಿಯಾಗಿರಬೇಕು). 


ರಲಿಲ. ಅವನ ಅನುಯಾಯಿಗಳು ಪ್ನನ 


ನ ರ 
ಕಲ್ಪನೆಯಲ್ಲಿ ತೊಡಗಿ, ಬುದ್ಧನಿಗೆ ಜನ್ಮಗಳ ಕಥೆ ಹೇಳಿರುತ್ತಾರೆ.) 


ಬೌದ್ದ ರು ಒಂದು ಜೀವಿ ಸಾಯುವಾಗ ಏನನ್ನು ಚಿಂತಿಸುತ್ತಿರುತ್ತಾನೋ ಆದೇ 
ಆಗಿ "ಹುಟ್ಟು ತ್ತಾನೆಂದು ಹೇಳುತ್ತಾರೆ, ಇದೊಂದು ಅವ್ಳ ವೈಜ್ಞಾ; ನಿಕ ಕಲ್ಪನೆ. 
'ಮಟರ ಗ್ರಾಮದ ಆಫೀಸಿನ ಫೋಟೋವನ್ನು ಮಗುವಿಗೆ ತೋರಿಸಲಾಯ್ತು. ಅದು 
ಆಫೀಸಿನ ಅಸಿಸ್ಟೆಂಟರೊಬ್ಬರು ರಿಟೈರ್‌ ಆದ ಸಂದರ್ಭವಲ್ಲಿ ತೆಗೆದುದಾಗಿತ್ತು 
ಅದರಲ್ಲಿ ಫ್ರಾನ್ಸಿಸ್‌ಕೊಡಿಟ್ಟುವಕ್ಕುವೂ ಸಹ ಇತರ ಸಹೋದ್ಯೋಗಿಗಳೂೋದಿಗೆ 
ಇರುತ್ತಾನೆ. ಆದರೆ ಮಪ ಆ ಸ ಟೋದಲ್ಲಿ ಒಬ್ಬ ವ್ಯಕ್ತಿಯನ್ನಾ ದರೂ ಗೊತ್ತು 
ಹಿಡಿಯಲಿಲ್ಲ. ಕಾರಣ ಈ ಫೋಟೋವನ್ನು ಮಗುವಿಗೆ ಅದೇ ತಾನೇ ಮೊದಲನೆ 
ಬಾರಿಗೆ ತೋರಿಸಲಾಗಿತ್ತು. ಮಗುವಿಗೆ ಸರಿಯಾಗಿ ಪಾಠ ಹೇಳಕೊಟ್ಟಿರುತ್ತಿದ್ದರೆ, : 
ಮಗುವು ಕೊನೆಯ ಪಕ್ಷ ಕೆಲ್‌ರನ್ನಾದರೂ ಗೊತ್ತು ಹಚ್ಚುತ್ತಿದ್ದ. ಈ ಮೊದಲು 
ತೋರಿಸಿದ ಫೋಟೋದಲ್ಲಿ ಹೇಳಿಕೊಟ್ಟಂತೆ ಕೆಲವರನ್ನು _ಗುರುತಿಸಿದ್ದನೆಂಬುದನ್ನು 
ಇಲ್ಲಿ ಗಮನಿಸಬೇಕು. ಈ ಒಂದು ಪರೀಕ್ಷೆಯೇ ಸಾಕು, ಈ ಮಗುವಿನ ಪುನರ್ಜನ್ಮ! 
ಹುಟ್ಟು, ಕಟ್ಟು ಕಥೆ ಎಂದು. 


ಆಧಾರ ; ಡಾ। ಏಬ್ರಹಾಂ ಕೊವೂರ್‌ ಅವರ 
Gods, Demons, Spirits 


ಸಂಕ್ರಮಣ os 


ಪ್ರಿಯೆ, 
ನಿನ್ನೆ ತಾನೆ ಚಂದ್ರ ಕಂಡ 
ದಕ್ಕೇ ಚಳಿ ಬಹಳ 
ಬ pe ಎಡ ಎ. ್‌ ದ WE 
ಆಗಾಗ ಟಿವಿಯ ಪಂಜಾಬ ವರದಿ ಮ್ರು ಬನರಿಸುತ್ತದೆ ; 


ನಿನ್ನ ನೆನಪನ್ನು ಮಖಸುತ್ತಿರುತ್ತೇನೆ 

ಯಾಕೋ ಇತ್ತೀಚೆಗೆ 

ಮದ್ದು, ರಶೀದ್‌, ಬೋಫೊರ್ಸ್‌ ವಾಸನೆ ಬರುತ್ತಿದೆ; 
ಎ” 


ನಿನ್ನ ಪತ್ರದ ಪ್ರೇಮವ 
ಕುಡಿಯುತ್ತಿರುವಂತೆಯೇ 
ಕಾಡಿನ ಗಿಡ ಮರಗಳೆಲ್ಲ ಅಳತೊಡಗಿದಂತೆನಿಸುತ್ತದೆ, 


ನಿನಗೊಂದು ಒಳೆ ಸಯ ಸೀರೆ 
ಕೊಳ್ಳ ಬೇಕೆಂದಿರುವೆ 
ನೌಕರಿ ಸಿಕ್ಕಮೇಲೆ, ಅಂತೂ ಒಮ್ಮೆ ಸೀರೆಕೊಡಿಸುವೆ; : 


ಆದಷ ಷ್ಟು ಬೇಗ ತಾಳಿಕಟ್ಟುವೆ ವೆ, 


ಹಣವಿಲ್ಲದಿದ್ದ ರೇನು, “ ರಾಮಕ್ಕ ಷ್ಣ ಕ 

ಹೊಟ್ಟೆಗೆ ಹಟ ಓದಿದ್ದರೂ ಜಟ್ಟಿ ಮಲ್ಲಿಗೆ ಹೂ ಕೊಡಿಸುತ್ತಾನೆ; 
ಈಗಲಾದರೂ ಅಳು ನಿಲ್ಲಿಸು. ನೀರಿನ ಬರ ಇದೆಯಂತೆ. 

ವ್ಯರ್ಥ ಕಣ್ಣೀ 3 ಪೋಲು ಮಾಡದಿರು. 

"ಉಳಿತಾಯ ಮಾಡುವದ ಕಲಿ' 

ಜೇಬಿನಲ್ಲಿ ದುಡ್ಡ ದರೆ ಮತೆ 


೦ಎ ಲ್ಲ 
ಲಾಟರಿ ಹತ್ತಿ ದರೆ 
ಬಂದು ನೋಡುತ್ತೇನೆ; 
ಮರೆತಿದ್ದೆ 
ಟಿವಿ ಬಹಳ ನೋಡದಿರು. 
"ರಾಮರೋಗ'.ಬರಬಹುದು 
ಮುಂಜಾಗಿರೂಕಳಾಗಿ“ಸೀತಾಯಣ' ಓದು; 
"ಸವಿ ಸಾ > 
(ಎಪ್ಪತ್ತೈದು ಪೈಸೆ ದಂಡವಾಯ್ತು) pS 


ಸಂಕ್ರಮಣ 


| ನಿನೇಚನೆ 


ಸರ್ವಜ್ಞನ ಪ್ರತಿಭಟನೆಯ ಧ್ವನಿ 


ಡಾ. ವಿವೇಕಾನಂದ ಸಾಲಿಮಠ 


ಕನ್ನಡ ಸಾಹಿತ್ಯ ಪರಂಪರೆಯನ್ನು ಅವಲೋಕಿಸುತ್ತ ಬಂದಾಗ ಅದರ ಗರ್ಭದಲ್ಲಿ 
ಪ್ರತಿಭಟನೆಯ ಕೂಸಿನ ಧ್ವನಿಯು: ಸುಪ್ತವಾಗಿ ಹರಿದು ಬಂದಿರುವುದು ಮನ 
ಗಾಣದೆ ಇರಲಾರದು. ' ಗುಡಿಸಲು ಹುಗೂ ಪ್ರಕೃತಿಯ ಮಡಲಿನಲ್ಲಿ ಬಿಸಿಲು-ಮಳೆ 
ಗಳಿಗೆ ಮೈಯೊಡ್ಡಿದ ಜನಸಾಮಾನ್ಯರಿಂದ ತನ್ನಿಂದ ತಾನೆ ಹುಟ್ಟಿಬಂದ ಜನಪಬ 
ಸಾಹಿತ್ಯ ದಿಂದ ಮೂದಲುಗೊಂಡು. ರಾಜಾಶ್ರಯದ ಛತ್ರಚಾಮರದ ಬಿರುದು ಬಾಹುಲಿ 
ಗಳಿಗೆಮಾರು ಹೋದ ಶಿಷ್ಟಕವಿಗಳಲ್ಲೂ, ಶಿವಭಕ್ತ ಕವಿಗಳೆಲ್ಲೂ, ಸಮಾಜದ ಪ್ರತಿನಿಧಿ 
ಗಳಾಗಿ. ಶ್ರೀಸಾಮಾನ್ಯರ ಧ್ವನಿಯ ಅಂತರಂಗವನ್ನು ತಿಳಿದುಕೊಂಡ ವಚೆನಕಾರರ 


ಬಿತ್ಹುಗತ್ತೀ ಯ ವಿಚಾರಗಳ ವಚನಗಳಲ್ಲೂ, ಶ್ರೀಹರಿಯ ಧ್ಯಾನದಲ್ಲೂ ಅಲ್ಪಸ್ವಲ್ಪ 
ಸಮಾಜ 'ಏಮರ್ಶೆ ಯನ್ನು ತೆರೆದ 'ಹೃದಯದಿಂದ ಮಾಡಿದ ಕೀರ್ತನಕಾರರಲ್ಲಿಯೂ, 
ಸಮಾಜವನ್ನು ಪ್ರತಿಯೊಂದು ಮು ತಾತಾ ಹದ್ದುಗಣ್ಣಿನಿಂದ ಅವಲೋಕಿಸಿದ 
ಸರ್ವಜ ನಿಂದೆಗೊಂಡ ಇಂದಿನವರೆಗೂ ಹೆರಿದು ಬಂದ ಬಂಡಾಯ,  ದಲಿತಕಾವ್ಯ 


ಮಾರ್ಗದಲ್ಲಿಯೂ ಪ್ರತಿಭಟನೆಯ ಧ್ವನಿಯು ಓತಪ್ರೇತವಾಗಿ ನಿಂತನೀರಾಗದೆ, ಹೆರಿ 
ಯುವ. ನೀರಿನ ಹಾಗೆ ಜನರನ್ನು ಬಿಡಿದೆಬ್ಬಿ ಸುತ ಕೈ ಬಂದಿರುವುದನ್ನು ಕಂಡುಕೊಳ್ಳ 
ಬಹುದಾಗಿದೆ. ಈ ರೀತಿಯಾಗಿ ಕನ್ನಡಪ್ರತಿ ಭಟನೆಯ ಕಾವ್ಯದ ನಾಲಿಗೆ ಮೈಚಾಚುತ್ತ 
ಬಂದುದರಲ್ಲಿಯೂ ಸಮಾಜದಲ್ಲಿ ಶಯ ಒಳಿತು-ಕೆಡಕುಗಳನ್ನು ಕಣ್ಣಿಗೆ ಕಂಡದ್ದನ್ನು 
ಸರ್ವಜ ನಷ್ಟು ತೆರೆದ ಹೃದಯದಿಂದ, ಬಿಚ್ಚು ಮನಸ್ಸಿ ಸ ವಜನಗಳ ಮೂಲಕ 
ಹೆಳಿದ ಸರು (: (ಬಸವಾದಿ ಶರಣರನು ಬಿಟ್ಟು) ವಿರಳವೆಂದೇ ಹೆ ಹೇಳಬಹುದು. ಇವನು 
ನಸಾಮಾನ್ಯರ ನಾಡಿಯ ಮಿಡಿತ ತವನ್ನು ಅರಿತವನಾಗಿದ್ದ. ಈ ಕವಿಗೆ ಜನಪದ 
ಹಿತ್ಯ ಹಾಗೂ ವಚೆನಕಾರರ ಪ್ರಭಾವವೇ ಮೂಲ ನೆಲೆಯಾಗಿರುವುದನ್ನು ಅವನ 


ಚನಗಳನ್ನು ಒಂದೊಂದಾಗಿ ಬರೆದು ಕೊರೆದು ನೋಡಿದಾಗಅರಿವಾುಗದೆ ಇರಲಾರದು. 


6 


it 


Ww? 


ಸೆ 


ಸಾಹಿ 


ಗ್ದ 


ಸಂಕ್ರವು ೧೭ 


ಪ್ರತಿಭಟನೆಯೆಂದರೆ ಕೇವಲ ಅನ್ಯಾಯದ ವಿರುದ್ದ ದೊಂಬಿ-ದಂಗೆಗಳಿಂದ ಬಂಡೆದ್ದು 
ನಿಲ್ಲುವದು ಮಾತ್ರವಲ್ಲ; ಸಮಾಜದಲ್ಲಿಯ ಪ್ರತಿಯೊಂದರ ಓರೆ-ಕೋರೆ ಅನಾಚಾರ 
- ಅತ್ಯಾಚಾರಗಳ ಬಗೆಗೆ -ಕೂಲಂಕಷವಾಗಿ ಆರಿತುಕೊಂಡು ಎಚ್ಚೆರಿಸುವದಲ್ಲದೆ 
ತಿಳುವಳಿಕೆಯನ್ನು ನೀಡುವದಾಗಿದೆ. ಇಂದಿನ ನವ ತರುಣರು ಪ್ರತಿಭಟನೆಯೆಂದರೆ 
ಕಲ್ಲೆಸೆತದಲ್ಲಿ ತೊಡಗುವುದು, ಅವಾಚ್ಯ ಶಬ್ದಗಳನ್ನು ಗೋಡೆಗಳ ಮೇಲೆ ಬರೆಯ 
ವದರ ಜೊತೆಗೆ ಅನೇಕ ದುಷ್‌ಕೃತ್ಯಗಳಲ್ಲಿ ತೊಡಗಿ ಸಾಮಾನ್ಯರ ಬದುಕಿಗೆ ಸಾಕಷ್ಟ 
ತೊಂದರೆಯನ್ನೇ ತಂದೊದಗಿಸುವವರಾಗಿದ್ದಾರೆ. ಇಂತಹ ಕಾರ್ಯಗಳು. ಈಗ 
ನಡೆದರೆ; ಇತಿಹಾಸದ ಪುಟಗಳನ್ನು ಒಂದೊಂದಾಗಿ ತಿರುವುತ್ತ ನಡೆದರೆ ಶಾಂತಿ 
-ಸೌಹಾರ್ದತೆ, ಸಹೃದಯತೆಯಿಂದ ನಮ್ಮ ವಚನಕಾರರು, ಮಹಾಕವಿಗಳು ತಮ್ಮ 
ವಿಚಾರಗಳನ್ನು ವಚನ-ಮಹಾಕಾವ್ಯಗಳ ಮೂಲಕ ಜನಸಾಮಾನ್ಯರಿಗೆ ಒಳ್ಳೆಯ 
ತಿಳುವಳಿಕೆ ಕೊಡುವುದರ ಜೊತೆಗೆ ಅನ್ಯಾಯದ ವಿರುದ್ಧ ಎಚ್ಚರಿಸುತ್ತ ಸಿಡಿದೇಳುತ್ತ 
ಬಂದಿರುವುದನ್ನು ಕಾಣಬಹುದಾಗಿದೆ. ಇಂಥ ಇತಿಹಾಸದ ಪುಟಗಳಲ್ಲ ಎದ್ದು ಕುಣುವ, 
ಸರ್ವವನ್ನು ಬಲ್ಲಿದ ಸರ್ವಜ್ಞನ ವಚನಗಳು ಕಣ್ಣಿಗೆ ರಾಚುತ್ತವೆ. 


ಸರ್ವಜ್ಞ ಅಲೆದಾಡುತ್ತ “ನಾಡಿನ ಉದ್ದಗಲಕ್ಕೂ ಹಳ್ಳಿಹಳ್ಳಿಗಳನ್ನೂ ಸುತ್ತಿ ' 
ಹಳ್ಳಿಯ ಬಾಳು-ಬದುಕಿನಲ್ಲಿ ಬೆರೆತೂ ಬೆರೆಯದ ಹಾಗೆ ಬದುಕಿದ ಚೇತನ 
ಸರ್ವಜ್ಞನದು. ಹೀಗಾಗಿ ಆತನ ಪಾಲಿಗೆ ಸಮಕಾಲೀನ ಸಾಮಾಜಿಕ ಜೀವನ ತೆರೆದ 
ಪುಸ್ತಕವಾಗಿದ್ದಿತು. ಆತನ ಸಾಕ್ಷಿ ಪ್ರಜ್ಞೆಗೆ ಅದರ ನೆಳಲು-ಬೆಳಕು, ತಪ್ಪು, ಒಪ್ಪು 
ಯಾವುದೂ ಬಾಹಿರವಾಗಿರಲಿಲ್ಲ. ತನ್ನ ಬಂಡಾಯ ಪ್ರವೃತ್ತಿಗೆ ಸಹಜವಾಗಿ ಮೊದ 
ಮೊದಲು ಆತನ ಗಮನ ಸಮಾಜದ ಮುಖವಾಡಗಳನ್ನೆಲ್ಲ ಹರಿದು ಹಾಕಿ ನಿಜ 
ಸ್ವರೂಪವನ್ನು ತೋರಿಸಿ ಕೊಡುವುದರ ಕಡೆಗೇ ಹರಿದಿತ್ತು”೧ ನಡೆದಂತೆಯೇ 
“ಸರ್ವಜ್ಞನ ಕಾಲಕ್ಕೆ ದೇವರು, ಧರ್ಮ ಹಾಗೂ ಧಾರ್ಮಿಕ ವಿಧಿ-ವಿಧಾನಗಳು 
ತಮ್ಮ ತಿರುಳನ್ನು ಕಳೆದುಕೊಂಡಿರಬೇಕು, ಅಲ್ಲದೆ, ಅಧರ್ಮ, ಅನೀತಿ, ಬಾಕ್ಕೂ 
ಡಂಬರ, ಮೂಢನಂಬಿಕೆ, ಪಕ್ಷಪಾತ, ಬೂಟಾಟಿಕೆ, ಮೋಸಗಾರಿಕೆ, ದುರ್ವರ್ತನೆ, 
ಮೊದಲಾದವು ಸಮಾಜದಲ್ಲಿ ತಾಂಡವವಾಡುತ್ತಿರಬೇಕು. ಇಂತಹೆ ಪರಿಸಿ ತಿಯಲ್ಲಿ 
“ಕಂಡುದನು ಆಡುವ' ಸರ್ವಜ್ಞನ ಅಂತರಂಗದಿಂದ ವಚನಗಳು ಸಿಡಿದೆದ್ದು” ೨ 


೧, “ಸರ್ವಜ್ಞನ ಸಮಾ ಜದರ್ಶನ ಮತ್ತು ಸಾಹಿತ್ಯ ಸತ್ತ್ವ'' ಪುಟ ೯ಂ 
ಡಾ. ಎಂ. ಅಕಬರ ಅಲಿ. 


ಪ್ರ. ಕ. ಸಾ. ಷ. ಬೆಂಗಳೂರು, ೧೯೮೩. 

೨. "ಸರ್ವಜ್ಞ' (ಸ. ಕ.ಸಾ. ಚ ಸಂಪುಟ. ೫) ಪುಟ ೬೦ 
(ಲೆ) ಜಿ. ಡಿ. ನಾಡಕೆರ್ಣಿ, 
ಪ್ರ. ಬೆಂ, ವಿ, ವಿ. ಬೆಂಗಳೂರು (೧೯೮೨) 


೧೮ 
ಸಂಕ್ರಮಣ 


ಔ ತೆ ; 


ಎಂಬುದನ್ನು ಕಾಣಬಹುದು. ಈ ಎಲ್ಲ ವಿಚಾರಗಳ ಹಿನ್ನೆ ಲೆಯಲ್ಲಿ ಸರ್ವಜ ನಿಗೆ 
ಅಗಾಧವಾದ ಲೋಕಾನುಭವದೊಡನೆ ಜನರ ಮನಸ್ಸನ್ನು pe ಅನಾ 
ಯದ ವಿರುದ್ಧ ಪ್ರತಿಭಟಿಸುವುದರ ಜೊತೆಗೆ ಅವರಲ್ಲಿರುವ ಅಂಧಕಾರದ ಮೌಢ್ಯ 
ವನ್ನು ವಿರೋಧಿಸುವ ಧ್ವನಿಯೆತ್ತಿ ಯೂ ಸಫಲನಾಗಿದ್ದ ನೆಂಬುದು ಅವನ ವಚನಗಳ 
ಮೂಲಕ ತಿಳಿದುಕೊಳ | ಬಹುದು. 


ಸರ್ವಜ್ಞ ನಿಗೆ ಮೇಲು-ಕೀಳುಗಳೆಂಬ ಜಾತಿಮತಗಳ ತಾರತಮ್ಮವಿಲ್ಲ; ಇವುಗಳ 
ಬಗೆಗೆ "ಸಮಾಜದಲ್ಲಿ ಕಣ್ಣಿಗೆ ಕಂಡದ್ದ ನ್ನು ತಿಳಿದು ಅವಲೋ ಕ ಒಳೆ ಯದನ್ಮು 
ಮೆಚ್ಚುತ್ತ ತ್ರ ಕೆಟ್ಟದ್ದನ್ನು "ಮೆಟ್ಟುತ್ತ," ನಡೆದವನಾಗಿದ್ದ. ಯಾವುದೇ ಜಾತಿ-ಮತ್ನ 
ಗಳ ಬಗೆಗೆ ಒಣ ಅಭಿಮಾನವಿಲ್ಲ; ವಿನಾಕಾರಣ ದ್ವೇಷವಿಲ್ಲ, ಬ್ರಾಹ್ಮಣ, ಜೈನ 
ವೀರಶೈವ ಮೊದಲಾದ ಕುಲಗಳ ಗುಣ ಅವಗುಣಗಳನ್ನು ತಿಳಿದುಕೊಂಡು ಸದಾ 
ಚಾರ-ನೀತಿಬೋಧನೆ ಮಾಡುವಲ್ಲಿಯೂ ಸಫಲನಾಗಿದ್ದಾನೆ. ಅವಗುಣಗಳ 


ಕುರಿತಾಗಿ ಮನಸಾರೆ ಹೊಗಳಿರುವುದು ಕಾಣಬಹುದಾಗಿದೆ; 


ಸತ್ತ ಕತ್ತೆಯ ಹೊತ್ತರೆತ್ತಣ ಹೊಲೆಯನು 
ಉತ್ತಮನೆಂದು ಹೆರರೊಡವೆ ಹೊತ್ತರವ 


ನಿತ್ಯವೂ ಹೊಲೆಯ ಸರ್ವಜ 


ಕೊಂದು" ತಿನುವವ ಹೊಲೆಯನೆಂದು ನೀನೆನಬೇಡ 
ನೊಂದ ಜೀವವನು ತಾನರಿವ ಹಾರುವನು 


ಕೊಂದಾದ ಹೊಲೆಯ ಸರ್ವಜ್ಞ. 


ಊರಲ್ಲಿ ಸಾವಪ್ಪಿದ ಕತ್ತೆಯನ್ನು ಹೊತ್ತೊಗೆದು ಊರನ್ನು ನೈರ್ಮಲ್ಯದಿಂದ 
ದೂರ ಮಾಡುವವನು ಅವನಂಥ ಹೊಲೆಯನು ?' ಅಂತವನು ಹೊಲೆಯನಲ್ಲ, 
ಅವನು ನಿಜವಾದ ಕಾಯಕಯೋಗಿಯೆಂದು ಸರ್ವಜ ಸ್ತನ ಅಂತರಂಗದ ಅಭಿಮತಃ 
ಆದರೆ ಸುಖದ ಸುಪ್ಪತ್ತಿಗೆಯಲ್ಲಿ ಲೋಲಾಡುವ, ತಾ ನೇ ಶ್ರೇಷ್ಠ ಕುಲಜನೆಂದು 
ಜಂಬಕೊಚ್ಚಿಕೊಳ್ಳುತ್ತ . ಮತ್ತೊಬ್ಬರ ಒಡವೆಗಳನ್ನು ಲಪ ಪಟಾಯಿಸುವ ವರು ನಿತ್ಯವೂ 
ಹೊಲೆಯ. ಅಭಿರುಚಿಗೆ ತಕ್ಕ ಂತಹ ಆಹಾರ ಸೇವಿಸುವುದು ಮಾನವನಿಗೆ 
ರೂಢಿಯಾಗಿದೆ, ಇದನ್ನು ಅಲ್ಲಗಳೆದು ಕೇವಲ ಪ್ರಾಣಿಗಳನ್ನು ಕೊಂದು ತಿನ್ನುವ 
ವರೆಂದ ಮಾತ್ರಕ್ಕೆ ಹೊಲೆಯನೆಂದು ತುಚ್ಚೇಕರಿಸಬೇಡ, ನೊಂದ-ಬೆಂದ ಬೇಸತ್ತ 
ಜೀವನವನ್ನು ಅರಿತು ತಿಳಿದುಕೊಂಡೂ ಕೊಲ್ಲುವವರು, ಶೋಷಣೆಗೆ ತುತ್ತುಮಾಡು 


೧೯ 
ಸಂಕ ಮಣ 


ವರಿಗೆ ಹೊಲೆಯನೆಂದನ ಬೇಕಲದೆ ಜನನದ ಮೇಲಿಂದ ಮೇಲು ಜಾತಿಯೆವರೆಂಬ 
ಎ ಣಾ 
ಒಣ ದಿಮಾಕು ದೂರೀಕರಿಸಿ ಒಳ್ಳೆಯವನಾಗಬೇಕೆಂದು ಸರ್ವಜ್ಞ. ನೀತಿಬೋಧೆ 


ಮಾಡುತ್ತಲೇ ಬಂಡಾಯದ ಧ್ವನಿ ಮೊಳಗಿಸಿದ್ದಾನೆ. 


ತೋರಿಕೆಗೆ ಮಾಡುವ ಸುನ್ನುಧಿಗಳಾಗಲಿ, ಜಪ-ತಪಗಳಾಗಲಿ, ಲಿಂಗಾರ್ಚನೆಗಳಾಗಲಿ, 
ಹಾಸು-ಹೊದಿಕೆಗಳ ಮಡಿ-ಹುಡಿಗಳುಗಲಿ ಯಾವುದಕ್ಕೂ ಬರಲಾರದವುಗಳೆಂದು 
ಮನಗಂಡ: ಬಿಡೆ ಮುಲುಜುಗಳಿಲ್ಲವೆ' *ಶುಲಿನಲ್ಲಿಟ್ಟು ಹೊಡೆದ ಹಗೆ” ಹೇಳಿರು 


ವುದುಂಟು. 


ಮೂರೆಳೆಯನಿಟ್ಟಾತ ಹಾರುವಡೆ ಸರ್ಗಕ್ಕೆ 
ನೂರೆಂಟು ಎಳೆಯ ಕವುದಿಯ ಹೊದ್ದಾ ತ 
ಹಾರನೇಕಯ್ಯ ಸರ್ವಜ . 

೧ 


ಹೊಲೆಯಮಾದಿಗರುಂಡು ಸುಲಿದಿಟ್ಟ ತೊಗಲಸಲೆ 
ಕುಲಜರೆಂಬವರಿಗುಣಲಾಯ್ತು ಹ ಸನ ಮ 
ಕುಲವಾವುದಯ್ಯಾ ಸರ್ವಜ್ಞ. 

ಇ 


ನಮ್ಮ ಜನರು ಕಣ್ಣಿಗೆ ಕಾಣದ ಯಾವುದೋ ಸ್ವರ್ಗ-ನರಕದ ಕಲ್ಪನೆಗೆ ಜೋತು 
ಬಿದ್ದುದಲ್ಲದೆ ಸ್ನ ಕ್ವರ್ಗ' ಪಡೆಯಲು ಅನೇಕ ಬಗೆಯಾದ ವಿಧಿ-ಕ್ರಿಯೆಗೂ ಒಳಗಾಗದೆ 
ಯಿಲ್ಲ. ಅಂತಹ ಬಾಹ್ಯ್ಕಾಡಂಬರದ ಬಗೆಗೆ “ಮೂರೆಳೆಯ” ಮತ್ತು *ನೂರೆಂಟ 
ಎಳೆಯ ಕವುದಿಯ” “ಸುಲಿದಿಟ್ಟ ತೊಗಲುಸಲೆ”ಗಳ ದೃಷ್ಟಾ ೦ತಗಳನ್ನು ಸೊಟ 
ಚಾಟಿಯೇಟಿನಿಂದ ಹೊಡೆದಿರುವನು ಸರ್ವಜ್ಞ. 


ಸ್‌ 


ವೈದಿಕ ಮತೀಯರು ಮಡಿ ಹುಡಿ, ಮುಟ್ಟು-ಮೈಲಿಗೆಯೆಂಬ ನಾನಾ ಬಗೆಯಾದ 
ಮಡಿವಂತಿಕೆಯನ್ನು ಸಾಧಿಸಲು ಅವಣಿಸುವರಲ್ಲದೆ ಮಾಡುವರು ಸಹ. ಅಂತವುಗ 


ಳಿಂದ ಯಾವುದನ್ನೂ ಪಡೆಯ:ಲು ಸಾಧ್ಯ ವಿಲ್ಲ, ಅವುಗಳನ್ನು ದೂರಿಕರಿಸುವದೇ 
ಸರಿಯೆಂದು; 


ಮುಟಾದ ದ ಹೊಲೆಯೊಳಗೆ ಹುಟ್ಟ ಹುದು ಜಗವೆಲ 
೧7 
ಮುಟ ಬೇಡೆಂದು ತೊಲಗುವಾ ಕಾಸಾ 


ಹುಟ್ಟಿ ಓರುವದೆಲ್ಲಿ ಸರ್ವಜ್ಞ. 
ಗ ನಂತೆ ಅವಲೋಕಿಸಿದ ಸರ್ವಜ ; ಇಡೀ 
ಸಮಯದೊಳಿಗಲ್ಲವೆ, ಗಭೌಧಿಸಿಸುವಡ? ಹಃ `ಗೆಲ್ಲವಿರುವಾಗ ಪ್ರತಿಯೊ ಇಬ್ಬರು ಅಂಥ 
ಮುಟ್ಟಾದ ಸಮಯದಲ್ಲಿಯೇ ಗರ್ಭ ಬೆಳೆದು, ಜನಿಸಿದಾಗ ಮುಟ್ಟ ಬೇಡವೆಂದು 


3 ಸಂಕ್ರಮಣ 


ನ ಆ 32ರ ಸ್ವಷ್ಟ ಭಾನ? 


&* ಲ ಯ 5 | 
ಅ ) ನ 


ಆ ಸ ಜಾ 


ಬೊಗಳುವ ಜನರು ಎಲ್ಲಿಂದ ಹುಟ್ಟಿ ಶೈರುವರೆಂದು ಪ್ರತ: ರ್ಥಕವ ಗಿ ಲೋಕಕ್ಕೆ ಎಚ್ಚ ರಿ 
ಸಿರುವನು. ಇವೆಲ್ಲವುಗಳು ಪ್ರಕೃತಿಯ ಮಧ್ಯ-ಒಡನ:ಟದಲ್ಲಿಯೆ ನಡೆಯುವ ಗ, 
ಅುಥ ಪ್ರಸ್ಸಿತಿಯೂ ಸಸ ಮಾಕವತಶೆ್ಲರಿಗೂ ಒಂದೆ: ಬಗೆಯಾದ ಅನುಕೂಲತೆ 


ಯನ್ನು SHARE: 


ನಡೆವುದೊಂದೇ ಭೂಮಿ ಕುಡಿವುದೊಂದೇ ನೀರು 
ಸುಡುವೊಡೆ ಕಿಚ್ಚು ಎರದಿಲ್ಲ 2 ಜಗವೆಲ್ಲ 


ಜಡಗೊ ತಗದ ಸರ್ವಜ 
ಇಇ 


ನಿಸರ್ಗವ ನಡುವೇ ಹುಟ್ಟಿ ಬೆಳೆದ ಮಾನವ ಶರೀರದ ರಚೆನೆಯನ್ನು ಆವಲೋಕಿಸಿ 
ದರೆ ಬೇಧ-ಭಾವ, ಮೇಲು-ಕೀಳುಗಳಿಗೂ ಅವಕಾಶವಿಲ್ಲ ಎಂಬ:ದನ್ನು ಸಹ; 


ಅವಯವಗಳೆಲ್ಲರಿಗೆ ಸಮನಾಗಿ ಇರುತಿರಲು 
ಭವಿ-ಭಕ್ತಿ ಶ್ವಪಚ ಶೂದ್ರವರಿಂತೆಂಬ 
ಕವನವೆತ್ತಣದು? ಸರ್ವಜ್ಞ 


ಭೂಮಿಯಲ್ಲಿ ಜನನ ತುಳಿದ ಸರ್ವರಿಗೂ ಸರ್ವೇಸುಮಾನ್ಯವಾಗಿ ಸಮಾನವಾದ 
ಅವಯವಗಳಿದ್ದರೂ ಭವಿ-ಭಕ್ತ, ತುತು ತ ಮೇಲು-ಕೀಳು 
ಮುಂತಾದವುಗಳು ಎಲ್ಲಿಂದ ನಿರ್ಮಾಣವಾದವು ? ಇವೆಲ್ಲವೂ ಮಾನವರೇ ತವೆ 

ಸ್ವಾ ರ್ಥದ ಹಿನ್ನೆಲೆಯಲ್ಲಿ ನಿರ್ಮಿಸಿಕೊಂಡಿರುವಂತಹವುಗಳೆಂದು ಸರ್ವಜ ನ ಸ್ಪಷ್ಠ } 


ಇ ಜು 
ದ ಅಭಿಮತ. ಅದು ಅಷ್ಟ ಸಿತ್ಯಬಂದಲೇ ಕೂಡಿರುವಂತಹದು. 


ನಮ್ಮಿಂದಲೇ ನಿರ್ಮಾಣಗೊಂಡ ಜಾತಿಯ ವಿಷಮತೆಯ ಪರಿಶೀಲಿಸಿದ ಸರ್ವ ಜ್ಞ, 


ಒಳ್ಳೆಯದರ ಮೂಲಸೆಲೆ . ಯಾವುದೆಂಬುದರ ಬಗೆಗೂ ಚಿಂತನ-ಮಂಥನ ಮಾಡದೆ 


ಚ ಲ್ಯ. 
ಚಟಾ 


ಣಿ 


ಜಾತಿ ಹೀನರ ಮನೆಯ ಜ್ಯೋತಿ ತಾ ಹೀನವೇ 
ಜಾತಿ ವಿಜಾತಿಯೆನಬೇಡ, ದೇವನೊಲಿ 
ಡಾತನೇ ಜಾತ ಸರ್ವಜ್ಞ. 


“ಜಾತಿ ಹೀನರ ಮನೆಯ ಜ್ಯೋತಿ ತಾ ಹೀನವೇ' ಮತ್ತು «"ಯಾತಿರದು ಹೂವೇನು 
ನಾತರದು ಸಾಲದೆ' ಎಂಬ ಹೋಲಿಕೆಗಳ ಹಿನ್ನೆಲೆಯಲ್ಲಿ `ಜಾತಿ-ವಿಜಾತಿಯೆನಬೇಡ' 
ಎಂಬುದಾಗಿ ಹೇಳುತ್ತಲೇ 'ದೇವನೊಲಿದಾತನೇ ಜಾತ” ಎಂಬ ಒಕ್ಕೊರಲಿನ ನುಸಂಬ 
ದ್ವವಾದ ಸರಳ ಸೂತ್ರವನ್ನು ಸರ್ವಜ್ಞ: ನು ಘಂಟಾಪೋಷವಾಗಿ ಹೇಳಿರುವನು. 


ಸಂಕ್ರಮಣ 30 


ಸು ೪% ೫೬೩ - pe ಇ ಶಿ ಬ — 
ಕ್ನಿರಡನೆಯ ಶತಮಾನದಲ್ಲಿ ಮಾನವ ಕುಲಕೋಟಿಗೆ ಹೊಸ ನೈತಿಕ ಬಲವನ್ನು 


ತಂದು ಕೊಟ್ಟ ಬಸವಣ್ಣನವರು ಸಹ: 


ಹ 


“ಜಾತಿವಿಡಿದು ಸೂತಕವನರಸ:ವಿ, 
ಜೋತಿವಿಡಿದು ಕತ್ತಲೆಯನರಸುವೆ, 
ಸ ಮರಳು ಮಾನವಾ ? 
ಜುತಿಯಲ್ಲಿ ಅಧಿಕನಂಬೆ, 
ವಿಪ್ರಶತಕೋಟಿಗಳಿದ್ದಲ್ಲಿ ಫಲವೇನೋ ? 
ಭಕ್ತ ಶಿಖಾಮಣಿ ಎಂಬುದಂ ವಚನ 
ನಮ್ಮ ಕೂಡಲಸಂಗನ ಶರಣರಪಾದ ಪರುಷವ ನಂಬು 
ಕೆಡಬೇಡ, ಮಾನವಾ” 
ಹೀಗೆ ಹೇಳಿರುವದಲ್ಲದೆ "ಜಾತಿ ವಿಜುತಿಯಾದಡೇನು ಅಜಾತರಿಗೆ ಶರಣೆನ್ನದವನು ? 


ಆತನೇ, ಹೊಲೆಯ ಕೂಡಲಸಂಗಮದೇವಾ ” ಎಂಬುದಾಗಿಯೂ ವ್ಯಕ್ತಪಡಿಸಿ 
ರುವರು, 

ಮೇಲು ಜಾತಿಯವರಿಂದ ಪೂಜೆಗೊಳ್ಳುತ್ತಿರುವ “ವೇದ-ಶಾಸ್ತ್ರ' ಗಳೆಲ್ಲ ಅರ್ಥಹೀನ 
ವಾದವುಗಳು; ಅವುಗಳಲ್ಲಿರುವ ಆಚಾರ-ವಿಚಾರಗಳೆಲ್ಲವೂ ಅ ವಿಲ್ಲದವು 
ಗಳೆಂದು ಸರ್ವಜನ ನ ಖಂಡನೆಯ ಧ್ವನಿ; | 


ಗಾಯತ್ರಿ ವೇದಕ್ಕೆ ತಾಯೆಂದು ಹೊಗಳಿರಲು 
ವಾಯಕ್ಕೆ ದ್ವಿಜರು ಹಲವು ಶಾಖೆಗೆ ತಾವು 
ಹಾಯತಿಹರೇಕೆ ಸರ್ವಜ್ಞ. 


ವೇದಶಾಸಾ ್ರಿಗಮನನೋದಿದೊಡೆ ಫಲವೇನು ? 
ವೇಧಿಸುವ ಚಿತ್ತ ಸಮರಸವು ಇಲ್ಲದೊಡೆ 


ಬೂದಿಯಲಿ ಹೋಮ ಸರ್ವಜ . 
7 


ವೇದಗಳಲ್ಲಿಯೂ ಗಾಯತ್ರಿ ಮಂತ್ರಗಳೇ ಮೂಲ ಆಧಾರಗಳೆಂದು ಹೇಳಲ್ಪಡು 
ವವರು. ಕಾರಣವಿ ವಿಲ್ಲದೆ ವೇದ ಪಂಗಡಗಳನ್ನು ಮಾಡಿಕೊಂಡು ಬಡಿದಾಡುವದು 
ಅಸಹ್ಯಕರ, ಪರುಶುದ್ಧವಾದ ಮನಸ್ಸಿಲ್ಲ ಹ ಪಠಣ ಮಾಡಿದರೆ "ಅದು 
ಯಾವುದಕ್ಕೂ ಬರುವದಿ ದಿಲ್ಲವೆಂಬ ಸರ್ವ 
ತನ್ನ ತೊಳಲಾಟವನ್ನು ಸೂಚಿಸಿ ಷ್ಟ 


ಶ್ವಪಚರು ನಂಬಿಕೊಂಡು ಬಂದಿರುವ ಆಚಾರ-ವಿಃ ಚಾರ, ವೇದ-ಶಾಸ ಸ್ರಗಳು, 
ಸರ್ವಜ್ಞ ನ ಅವಹೇಳನಕ್ಕೆ ತುತ್ತಾದಂತೆ ಅವರ ಹೆಮೆ ಮಯ, ಆರಾಧಿಸುವ ಗ್ರಂಥ 


ವಾ ಸಂಕ್ರಮಣ 


ಹ ಟಟ an 


ಸು ರಾಮಾಯಣ, ಮಹಾಭಾರತಗಳು ಅವನ ದವಡೆಯ ಳ್ಳಿ ನುಚ್ಚೆ ನೂರಾಗದೆ 


ಲ್ಲವೆಂಬುದಕ್ಕೆ 

ಹಾದರದ ಕಥೆಯನ್ನು ಸೋದರರ ವಧೆಯನ್ನು 

ಆಧರಿಸಿ ಪುಣ್ಕಕಥೆ ಯೊಂದು ಕೇಳುವರು 

ಮಾದಿಗರು ನೋಡ ಸರ್ವಜ , 

ಇಗ 

ಈ 'ಹಾವರದ ಕಥೆ' ಹಾಗೂ "ಸೋದರರ ವಧೆ' ಯನ್ನು ಹೇಳುವ ಪುಣ್ಯಮಯವಾದ 
ಕಥೆಗಳೆಂದು ಪೂಜಿಸಿ ಹೇಳುವ-ಕೇಳುವವರು Je ತನ್ನ ಖಡಾಖಂಡಿ 
ತವಾದ ಪ್ರತಿಭಟನೆಯನ್ನು ವ್ಯಕ್ತಗೊಳಿಸಿರುವನು. ಬಸವಣ್ಣನವರ ಗಮನಕ್ಕೂ 


ಈ ಹೊತ್ತಿಗೆಗಳು ಬಾರದೆ ಹೋಗಿಲ್ಲ : 


ಆದಿ ಪುರಾಣ ಅಸುರರಿಗೆ ಮಾರಿ 
ವೇದ ಪುರಾಣ ಹೋತಿಂಗೆ ಮಾರಿ 
ರಾನು ಪುರಾಣ ರಕ್ಕ ಸರಿಗೆ ಮಾರಿ 
ಭಾರತ ಪುರಾಣ ಗೋತ ಕ್ಕೆ ಮಾರಿ 
ಎಲ್ಲಾ ಪುರಾಣ ಕರ್ಮಕ್ಕೆ ಬದಲು 
ನಿಮ್ಮ ಪುರಾಣಕೆ ಟ ಪ್ರತಿಯಿಲ್ಲ 
ಕೂಡಲಸಂಗವ:ದೇವಾ 


ಎಂಬುದನ್ನು ಮನಗಾಣಬೇಕು. 


೩ 


ಬ್ರಾಹ್ಮಣರ ಪ್ರತಿಯೊಂದು. ಕಾರ್ಯವೈಖರಿಗಳನ್ನು ಕಂಡು ಬೇಸತ್ತ, ಪಾ 
ದಖೆ)ಯನು ಮಹಾಮೌಲ್ಲವೆಂದು ತಿಳಿದ ಜೈನಮತದವರು ಸಹ ಸರ್ವಜ್ಞನ, 
ದ ಕ್ರ 
ದ.೩ ಯಿಂದ ಕಪಿ. ಸಿಕೊಂಡಿಲ ; 
೪ 0 ಇ ಮಾ 


ಬಟ್ಟೆ ತಾಗಿಯೆ ಬಟ್ಟ ನಿಟ್ಟೊ ಪ್ಪುವಾ ಜೆ ನ 
ನೆಟ್ಟ ನೆಸ ರ್ಗವಡೆಪೊಡೆ ಸಾಣಿಕಲ್‌ 
ಕೆಟ ಶೈ ಕೇಡೇನು ಸರ್ವಜ . 

ಣಾ 


ಇಂಥ ಉಪಯೋಗವಿಲ್ಲದ ಹೊರೆಗಿನ ಆಚರಣೆಗಳನ್ನು ಕಂಡು ರೋಸಿಹೋಗಿ 
ರುವನು, ಬ್ರಾಹ್ಮ! ಣ, ಜೈನ ಮತದ ಹೊಲಸು ಬಾಹಾ ಹ್ಯಾಚರಗಳಿಗೆ ಬೆಚ್ಚಿಬದ್ದ ಸರ್ವಜ್ಞ 
ನಿಗೆ ಮೊಸಿ ೦ ಮತದವರ ಪ್ರಾಣಿಹಿಂಸೆಯು ಇನ್ನಷ್ಟು 'ಕಿರುಕುಳ' ತಂದೊಡ್ಡಿರು 


ವದು ಃ 


೨೩ 


ಸಂಕ್ರಮಣ 


ಪಶ:ವ ನಂದಿಯ ಕಡಿಮ ಬಿಸುವಿಲಿ Sa 
ಸುಕೋಳಿ ಕುರಿಯ ಕಡಿಯಲಾ ಸ 


೪ 


do 


ಸುಕುಳವುಯ್ತು ಸರ್ವಜ್ಞ. 


ಇಲಿಯೂ ಕಾಣದೆ ಇರಲಾರದು. 

ಆಡ:ವ. ಮುಖಕ್ಕೆ ಹೊಡೆಯುವಂತೆ ಹೇಳುವ ಸರ್ವಜ್ಞ 

ವನು ಎಶಿ, ತೋರಿಸದೆ ವಿಡಂಬಿಸದೆ ಬಿಟ್ಟಿಲ್ಲ 
ಎ 


ಥಿ 


ಇದ್ದು ದನ್ನು ಇದ್ದ ಹಾಗೆ 
ತನ್ನ 'ಫೀರಶೈ ವ ಮತದ ಕೊಳಕುತನ 


ಜಂಗಮನು ಭಕ್ತ ತಾ ಲಿಂಗದಂತಿರಬೇಕು 
ಭಂಗಿಸಿ ಪರರನಳಿವ ಜ ಜಂಗಮನೊಂದು 


೦ ಇವಜ:. 
ಮಂಗನೆಂದರಿಗು ಸವ ಸ 


ಪೀಠ ಮೂಢಗೆ ಹೊಲ್ಲ ಕೀಟ ನಿದ್ದಿ ಗೆ ಹೊಲ್ಲ 
ತೀಟಿಯದು ಹೊಲ್ಲ ಕಜ್ಜಿಯೂ ದುರ್ಜನರ 
ಕಾಟವೇ ಹೊಲ್ಲ ಸರ್ವಜ್ಞ. 


ವೀರಶೈವ ಮತದಲ್ಲ ರಿಯ ಕಪಟವೇಷಗಳನ್ನು ಧರಿಸುವ ಜಂಗಮ ಸಹ ಸರ್ವಜ್ಞ ವೆ 
ಪ್ರವಾಹದ ಹೊಡೆತಕ್ಕೆ ಸಿಕ್ಕದೆ ಹೋಗಿಲ್ಲವಲ್ಲದೆ, ಮೂರರ ಕೈಯೊಳಗೆ ೩ ಪೀಠವು 
ದೊರೆತರೆ ಹಿತಕರವಲ್ಲವೆಂಬುದನ್ನು ತಿಳಿಪಡಿಸಿರುವನು. ಇದೇ ಮತದಲ್ಲಿರುವ 
ಮೂರ್ತಿ ಪೂಜೆಯನ್ನು ಕಂಡು ಸಿಟ್ಟಿಗೆದ್ದು 


ಬಟ್ಟೆಯ ಕಲ್ಲಿಂಗೆ ಬಟ್ಟೆ ಪತ್ರಿಯನಿಟ್ಕು 
ಮ ೬ 
ಕಟ್ಟೆ ದ ಲಿಂಗವಡಿಯಾಗಿ ಶರಣೆಂಬ 
ಭುಷ್ಟ ರನು ನೋಡ ಸರ್ವಜ . 
ಇಂ 


ಕಲ್ಲುಗುಂಡಿನ ಮೇಲೆ ಮಲ್ಲಿಗೆಯ: ಅರಳಿಕ್ಕಿ 
ನಿಲ್ಲದೆ ಹಣಿಯ ಬಡಿವರ್ಗೆ ಬುಗುಟಿಲ್ಲ 


ದಿಲ್ಲ ಕಾಣಯ್ಯ ಸರ್ವಜ್ಞ 
. 


“ಕಲ್ಲು', "ಮರ' ಗಳಿಗೆ ವಿನಾಕಾರಣ ಪೂಜೆ- ನೈವೇದ್ಯ. ಅರ್ಚನೆ ನಡೆಸುವದರಿಂದ ಯಾವ 


ಉಪಯೋಗವೂ ಇಲ್ಲ. ಇಂಥ ಕಲ್ಲುಗಳಿಂದ ಕಟ್ಟಿದ ಗುಡಿಯನ್ನು ಸಾಕಷು, ಸಲ 
ಸುತ್ತಿದರೂ ಯಾವುದೇ ಫಲವಿಲ್ಲವೆಂಬುದಲ್ಲದೆ ಅದು ` ಎತ್ತುಗಾಣನನು' ಸುತ್ತಿದಂತೆ; 
ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು ? 


ಎತ್ತು ಗಾಣವನು ಹೊತ್ತು ತಾ ನಿತ್ಯದಲಿ 
ಸುತ್ತಿಬಂದಂತೆ ಸರ್ವಜ , 
ಕಾ 


೩ _ಕಿ. ಓಲಾ Te 


ಬರ್‌ 


ಆಗುವ ದೃಷ್ಟಾಂತವನ್ನು ನೀಡುವದರೊಂದಿಗೆ ಹೀಯಾಳಿಸಿರುವನು. ಇಂಥ 
ವಿಚಾರವನ್ನು ಇವನ ಪೂರ್ವದಲ್ಲಿಯೇ ಆಗಿ ಹೋದ ಬಸವಣ್ಣನು ಸಹ ಮಾರ್ಮಿಕ 
ವಾಗಿ ಹೇಳದೆ ಹೋಗಿಲ್ಲ: 


ನೀರಕಂಡಲ್ಲಿ ಮುಳುಗುವರಯ್ಯಾ, 
ಮರನ ಕಂಡಲ್ಲಿ ಸುತ್ತುವರಯ್ಯಾ, 
ಬತ್ತುವ ಜಲವ ಒಣಗುವ ಮರನ 
ಮಚ್ಚಿ ದವರು ನಿಮ್ಮನೆತ್ತ ಬಲ್ಲರು, 
ರಾಮಾ ? 


ಎಂಬುದು ಕಾಣಬಹುಮ. ಕೇವಲ ವೇಷಭೂಷಣಗಳಿಂದ ಯೋಗಿಯಂತೆ, ಸನ್ಯಾಸಿ 


ಗಳಂತೆ ಕಾಣುವವರನ್ನು ; 


ದಂಡ ಕೋಲಿನ ತುದಿಗೆ ಹಿಂಡಿ ಕಾಪವ ಕಟ್ಟೆ 
ಮಂಡೆಯೆರ ಕಂಡು ಮಿಡುಕುವಾ ಯೋಗಿಯಾ 
ಮಂಡೆ. ಬೋಳೇಕೆ ? ಸರ್ವಜ್ಞ. 


ಕಡು ಭಕ್ತನಾಗಲಿ ಜಡೆಧಾರಿಯಾಗಲಿ 
ನಡೆವ ವೃತ್ತಿಯಲಿ ನಡೆಯದೊಡೆ ಆ ಭಕ್ತಿ 
ಹೊಡೆವ ಶಂಖೆಂದ ಸರ್ವಜ್ಞ. 


ವೇಷಗಳ ಧರಿಸೇನು ? ದೇಶಗಳ ತಿರುಗೇನು? 
ದೋಷಗಳ ಹೇಳಿ ಫಲವೇನು ? ಮನಸಿನಾ 
ಆಸೆ. ಬಿಡದನಕ ಸರ್ವಜ್ಞ. 


ಹೀಗೆ ಬಿಚ್ಚುಗತ್ತಿಯಿಂದ, ಚುಚ್ಚು ಮಾತುಗಳಿಂದ ಸರ್ವಜ್ಞ, ಅವರೆಲ್ಲರನ್ನೂ ಅಲು 
ಗಾಡಿಸದೆ "ಹೋಗಿ ಗಿಲ್ಲ. ಸ್ತ್ರೀಯರ ಮೈ ನವರೇಳುವ "ಅಂಗಾಂಗಗಳನ್ನು ಕಂಡು 
ಮೆಲುಕಾಕುವ, ಮಿಡುಕುವ ಯೋಗಿಯ 'ಚಿತ್ರಣವಲ್ಲ ದೆ ಯೋಗಿ, ಜಟಾಧಾರಿಗಳು ಏ 
ಒಳ್ಳೆ ಯ ಮಾರ್ಗದಿಂದ ನಡೆಯದಿದ್ದರೆ ಶಂಖವನ್ನೇ ಊದಿದಂತಲ್ಲದೆ ವೇಷ ಧರಿಸಿ 
ತೀರ್ಥಯಾತ್ರೆ ಮಾಡಿ, ದೇಶಗಳನ್ನು ಸುತ್ತಿದರೂ ಪ್ರಯೋಜನವಿಲ್ಲವೆಂದು 
ಮಾರ್ಮಿಕವಾಗಿ ಮನನಾಟುವಂತೆ ಹೇಳಿರುವನು. ಇಂಥವರು ಮನಸ್ಸಿನಲ್ಲಿದ್ದ ಆಶೆ 
ಆಮಿಷಗಳನ್ನು ತೊರೆಯದೆ, ಏಕೋನಿಷ್ಠೆಯಿಲ್ಲದೆ ಸಾಕಷ್ಟು ಬಗೆಯಾದ ಮಂತ್ರ 
ಗಳನ್ನು ಪಠಿಸುವದರೊಂದಿಗೆ ಅಷ್ಠ | ವಿದಾರ್ಚನೆ ವರಾಡಿದರೂ ನಿರರ್ಥಕ : 


y ೨೫ 
ಸಂಕ್ರಮಣ * 


ದ ಎಣಿಸುತಿರ್ಪುದು ಬೆರಳು. ಗುಣಿಸುತಿರ್ಪದು ಜಿಹ್ವೆ 
ಮುನಹೋಗಿ ಹಲವ ನೆನೆದರದಂ ಹಾಳೂರ 
ಶನಕನಂತಕ್ಕು ಸರ್ವಜ . 
೫ ಇ 


ಅಷ್ಟವಿಧರರ್ಚನೆಯನೆಷ್ಟು ಮಾಡಿದರೇನು ? 
ನಿಷೆ ನೆಲೆಗೊಳದೆ ಭಜಿಸುವ ಪೂಜೆಯದು 
ಅ 
ನಷ್ಟಕಾಣಯ್ಯ ಸರ್ವಜ್ಞ. 
ಳೆ ಇ 


ಎಂಬುದಾಗಿ ಸೂಚಿಸಿರುವನು. ತನು-ಮನ-ಧನಗಳೆಲ್ಲವು ಪರಿಶುದ್ಧ ಮನೋಭಾ 
ವನೆಗಳಿಂದ ಕೂಡಿ ವಾಾಡುವ ಯಕಾವುದೇ ಒಳ್ಳೆಯ ಕಾಯಕದಲ್ಲಿಯೇ ಏನನ್ನಾದರೂ 
ಪಡೆಯಬಹುದೆಂಬುದು ಸವಜ್ಞನ ಮನಸ್ಸಿನ ವಿಚಾರ. ಅಂತೆಯೇ ಬಸವಣ್ಣನವರು: 


ಕ್ಕೊ 


ವೇದವನೋದಿದಡೇನು ? ಶಾಸ್ತ್ರವ ಕೇಳಿದರೇನಯ್ಯ ? 
ಜಪವ ಮಾಡಿದರೇನು ? ತಪವ ಮಾಡಿದಡೇನಯ್ಯ ¥ 
ಏನು ಮಾಡಿದಡೇನು 

ನಮ್ಮ ಕೂಡಲಸಂಗಯ್ಯನ ಮನಮುಟ್ಟ ಸದನ್ನಕ್ಕ ? 


ಹೀಗೆ ಉದ್ದಾರ ತೆಗೆದಿರುವರು. ಇಂಥವುಗಳನ್ನು ಅಲ್ಲಗಳೆದಿರುವುದಲ್ಲದೆ ಕೇವಲ 
' ಢಾಳವಾದ ಬೂದಿಯನ್ನು ಹಣೆಯ ಮೇಲೆ ಬಡಿದುಕೊಂಡು ನಾನು ಸ್ವರ್ಗ-ಪು ನ್ಯ 
ವನ್ನು ಪಡೆದುಕೊಳ್ಳುತ್ತೇವೆನ್ನು ವ ಜನರನ್ನು : 


ಸುಟ್ಟು ಬೂದಿಯ ತಂದು ದಟ್ಟ ವಾಗಿಯೇ ಪಡೆದು 
ಶ್ರೇಷ್ಠಸ್ವರ್ಗವನು ಅಡರುವಡೆ ಕತ್ತೆ ತಾ 
ಕೆಟ್ಟಕೇಡೇನು ಸರ್ವಜ್ಞ, 


. ಅಟ್ಟೊಲೆಯ ಬೂದಿಯ ದಟ್ಟು ತಾಗಿಯೆ ಹೂಸಿ 
ನೆಟ್ಟನೆ ಸ್ವರ್ಗವಡೆವರೆ ಕತ್ತೆಯದು 
ಕೆಟ, ಕೇಡೇನು ಸರ್ವಜ . 
ಲಿ ಇ 


ಮೂದಲಿಸಿ ಹೇಳಿರುವವನಲ್ಲದೆ ಅಂತಹ ಜನರ ಬಗೆಗೆ ಪ ಶ್ರತಿಭಟನೆಯ ಧ್ವನಿ ತೆಗೆದಿ 
ರುವನು. | ಸ 


ಈ ಬಗೆಯಲ್ಲಿ "ಸರ್ವಜ್ಞ ತನ್ನ ಮತದಲ್ಲಿರುವ ಆಚಾರ-ವಿಚಾರಗಳನ್ನು ಒರೆಗೆ 
ಹಚ್ಚಿ ನೋಡಿ ಅದರಲ್ಲಿರುವ ಹೊಲಸು ಕೆಡಕು ಡಾಂಭಿಕತನವೆಲ್ಲವನ್ನೂ ಅಷ್ಟೆ 
ಕಠೋರತೆಯಿಂದ ಭಿಡೆಮ:ಲಾಜುಗಳಿಗೆ ಭೀಳದೆ ಖಂಡಿಸಿ, ವಿಡಂಬಿಸಿ ಹೇಳಿರುವನು. 


[4 


ಪಿ , ಸಂಕ್ರಮಣ 


ಹೀಗೆ ಪ್ರತಿಯೊಂದು ಮತೀಯರಲ್ಲಿರುವ ಲೋಪ-ದೋಷಗಳನ್ನು ಎತ್ತಿ ತೋರ 
ಸಿದಂತೆ ವೃತ್ತಿ ಶೀಲರಲ್ಲಿರುವ ಒಳಿತು-ಕೆಡಕುಗಳನ್ನು ಸರ್ವಜ್ಞನ ಚಾಣಾಕ್ಷಬುದ್ದಿ-ಗೆ 
ತೋಚದೆ ಹೋಗಿಲ್ಲ : ತ್‌ ಕ 


ಪಂಚಾಳರಯ್ವರು ವಂಚನೆಗೆ ಗುರುವರರು 
ಕಿಂಚಿತ್ತು ನಂಬಿ ಕೆಡಬೇಡ ತಿಗುಣಿಯ 
ವಂಚದಂತಿಹರು ಸರ್ವಜ್ಞ 


ಈ ಪಂಚುಳರು ವಂಚನೆಗೆ ಮೋಸುಗೊಳಿಸುವಲ್ಲಿ ಹೇಳಿಮಾಡಿಸಿದಂತವರು. ಇವರ 
ಮೇಲೆ: ಯಾವ ಕಾಲಕ್ಕೂ ವಿಶ್ವಾಸವಿಟ್ಟು ಹಾಳಾಗಬೇಡವೆಂದು "ತಿಗುಣಿ'ಯ 
ಹೋಲಿಕೆ ಕೊಟ್ಟು ಹೇಳಿರುವನು. ಅದೇ. ಸರ್ವಜ್ಞನು : 


ಹಣಜೆ ಭತ್ತವು ಅಲ್ಲ ಅಣವೆ ಸತ್ತಿಗೆಯಲ್ಲ 
ಕಣಕದ ಕಲ್ಲು ಮಣಿಯಲ್ಲ ಬಣಜಿಗನು 
ಗುಣವಂತನಲ್ಲ ಸರ್ವಜ . 

Wo ಇ 


ವೀರಶೈವರಲ್ಲಿಯೇ ಬರುವ ಕಸಬುದಾರರ ಬಣಜಿಗರ, ಗುಣವಿಶೇಷಗಳನ್ನು ಹೇಳದೆ 
ಬಿಟ್ಟಿಲ್ಲ. "ಹಣಜಿ ಅಣಜೆ' "ಕಣಕದ ಕಲ್ಲು'ಗಳ ದೃಷ್ಟಾಂತಕೊಟ್ಟು ಬಣಜಿಗನ ಮಹಾ 
ವ್ಯಕ್ತಿತ್ವದ ಚಿತ್ರಣ ಚಿತ್ರಿಸಿರುವನು. ಅದರಂತೆ ಗಾಣಿಗನ ಸಹೆ ಚರ್ಯದಲ್ಲಿ ವ್ಯವಹರಿ ' 
ಸುವದೇ ಕಷ್ಟಕರವೆಂಬುದು : 


ಗಾಣಿಗನು ಜೀಹಾರ ಕೋಣನ ಬೇಸಾಯ 
ಕ್ಷೀಣಿಸುವ ಕುತ್ತ ಸಮರ ಕ್ಷಾಮಗಳಿಂದ 
ಪ್ರಾಣವದು ಗಾಸಿ ಸರ್ವಜ್ಞ. 


ಹೀಗೆ ವೀರಶೈವ ವೃತ್ತಿನಿರತರಂತೆ ಬ್ರಾಹ್ಮಣಮತೀಯರ ವೃತ್ತಿನಿರತವನ್ನು ಕಡಿಗೆಣಿ 
ಸದೆ ಬಿಟ್ಟಿ ಲ. 
$ ಬಣ 


ಬರೆವ ಕರಣಿಕನೊಡನೆ ಹಿರಿದು ಹೋರಲು ಬೇಡಿ 
ಗರಗಸದೊಡನೆ ಮರ ಹೋರಿ ತನ್ನ ತಾ ಗಾ 
ನಿರಿದು ಕೊಂಡಂತೆ ಸರ್ವಜ್ಞ 
ಕರಣಿಕ ವೃತ್ತಿಯ ಜನರೊಡನೆ ವ್ಯವಹರಿಸುವದೂ ಸರಿಯಲ್ಲ ಅವರೊಂದಿಗೆ ಬಹಳ 
ಎಚ್ಚರಿಕೆಯೊಂದಿಗೆ ನಡೆದುಕೊಳ್ಳಬೇಕಲ್ಲದೇ ಜಗಳಕ್ಕೆ ಬಿದ್ದರೆ "ಗರಗಸದಂತೆ 
ಸಾವಕಾಶ ನಮ್ಮನ್ನು ನಾಶಮಾಡುತ್ತಾರೆಂದಂ ಹೇಳುವದರೊಂದಿಗೆ ಅವರ ಹೊಲಸು 


ಸಂಕ್ರಮಣ ಯ 


ಖಂಡಿಸದೆ ಹೋಗಿಲ್ಲ. ನಾಡನ್ನು ಸಂರಕ್ಷಿಸುವ ಜನರು ಸಹ ಯಾವ: 
ಅಸಂತುಷ್ಟರನ್ನಾಗಿ ಮಾಡುತ್ತಾರೆಂಬುದು: pe 


ಅರಸ ರಕ್ಕಸನಂತೆ ವರಮಂತ್ರಿ ಹುಲಿಯಂತೆ 
ಬರೆವಾತ ನಾಡನರಿಯಂತೆ ಪರಿವಾರ 
ಗರಗಸದಂತೆ ಸರ್ವಜ್ಞ ವ 


ಎಂದು ಹೇಳುವದರೊಂದಿಗೆ ದುಷ್ಪ ರಾಜ್ಯ ಪದ್ದ ತಿಯ ಪರಿಣಾಮ ಜನರಲ್ಲಿ 0 
ಬಗೆಯಾದ ತೊಂದರೆಯನ್ನು ಕೊಡಬಹುದೆಂದು ಕಾಣಬಹುದು. 


ಹೀಗೆ ಸರ್ವಜ ವಾಸ್ತವಿಕವಾ ಗಿಸಮಾಜದಲ್ಲಿ ಕಂಗೊಳಿಸುವ ಮೂಢನಂಬಿಕೆ. ಆಚಾ 
ವಿಚಾರ. ಸಂಪ್ರದಾಯ, ಜಾತಿ-ಮತಗಳ ತಾರತಮ್ಮ, ಮೌಢ್ಯಗಳೆಲ್ಲವನ್ನೂ ಕಂ! 
ಕೊಂಡು ತಿರುಚಿ ನೋಡಿ, ಸ್ಪಷ್ಟ. ಒರಟು, ಕಠೋರ. ಮಾತುಗಳಿಂದ ಕಪಾಳಕ್ಕೆ ಹ 
ಯುವ ಹಾಗೆ ಪ್ರತಿಭಟನೆಯ ಧ್ವನಿಯೆತ್ತಿ ಹೇಳಿರುವುದುಂಟು. “ಸಮಾಜದ ಎಲ್ಲ ಬಃ 
ಯ ಕೋಳಿಕಸದ ಮೇಲೆಯೂ ಈತನಿಗೆ ಕಣ್ಣಿತ್ತು. ಆದ್ದರಿಂದ ಮತ್ತೆ ಮತ್ತೆ ಬೈ 
ರೇಗಿ ಚುಚ್ಚಿ ಹೇಳಬೇಕಾದ ಅನಿವಾರ್ಯತೆ ಇದೆ, ಪ್ರಾಣಕೆ 2 ಮಂನಿಯದೆ ತಪ್ಪಿ 
ಮಾತ್ರ ಸಿಟ್ಟಾ ಗುವ ತಂದೆ ಅಥವಾ ಹಿರಿಯಣ್ಣ ನ ಅಕ್ಕರೆ ಇವರ ಪ್ರತಿಯೊಂದು ಈ 
ಗಳಲ್ಲೂ ಕಂಡು ಬರುತ್ತದೆ. . ಮನುಷ್ಯನ ಮೂಢತನ ಮತ್ತು ದೌರ್ಬಲ್ಯಗಳ 
ಕುರಿತ ಈತನ ಕಟುಟೇಕೆ ಮತ್ತು ಸವಂಜಸವಾಗಿದೆ”೩ ಎಂದಿರುವದು ಸೂಕ್ತ. 
ಎಲ್ಲ ಹಿನ್ನೆಲೆಯಲ್ಲಿ ಅವಲೋಕಿಸಿದಾಗ ಇಪ್ಪತ್ತೊಂದನೆಯ ಶತಮಾನದ ಕನಸು ಕಾಥ 
ತ್ತಿರುವ, ವೈಜ್ಞಾನಿಕವಾಗಿ ಸಾಕಷ ಪಿ ಮುಂದುವರೆದಿದ್ದೇವೆಯೆಂದು ಹೇಳಿಕೊಳ 
ತ್ತಿರುವ, ಚಂದ ನಿಂದ ಇಂದ್ರಲೋಕದವರೆಗೂ ಹೆಜ್ಜೆ ಹಾಕಲು ಹವಣಿಸುತ್ತಿ 
ವಾಗಲೂ ಇಂದು ನಮ ಲ್ಲಿರುವ ಜಾತಿ-ಮತಗಳ ಕಂದಾಚಾರ, ಜೂ 4. 
ಸಂಪ್ರದಾಯ, ದೇವರು, ದೆವ್ವ, ee ಜೋತಿಷ್ಯ, ಆಚಾರ-ವಿಚಾರಗಳ ಕ 
ಪ ನತು ್ಪ್ಪ। 
ಹ ಸಟಕ್‌ ತಪ್ಪಿಲ್ಲ. ಒಟ್ಟಿ Ml ನಾವ ಕಂಡರ | 

ತ್ರ ನಲ್ಲಿ ಸರ್ವಜ 5 ನ ಪ್ರತಿಭಟನೆಯ ಧ್ವ ನಿ ಅಂ 


-ಇಇಂದು ಮುರಿದಿನವರೆಗೂ. ಪ್ರಜ್ವಲಿಸುವ ಸಿಡಿಲು 'ಹೊಳಪುಗಳಾಗಿಯೇ ಉಳಿಯ 
ವದರಲ್ಲಿ ಸಂಶಯವಿಲ್ಲ, | 


pa 
೩. "ತ್ರಿಪದಿ ರಗಳೆ ಮತ್ತು ಜನಪದ ಸಾಹಿತ್ಯ' (ಸಾ. ಸಾ. ಚ. ಸಂ. ೭) 
ಫುಟ, ೩೨. ಕಾಳೇಗೌಡ ನಾಗವಾರ. 

ಪ್ರ. ಬೆಂ. ವಿ. ವಿ. ಬೆಂಗಳೂರು (೧೯೭೫) 


೨೮ 


ಸಂಕ್ರವಂಣ 


ಜಾ.ಗೋ 


ಸೀತಾಯನ 

ನ್ನ ಉತ್ಕಟ ಪ್ರಣಯಿ ರಾವಣ 
ತನ್ನನ್ನ ಪಹೆರಿಸಿ ಆಗಸದಿ 
ಹಾರಿಸಿಕೊಂಡೊಯ್ದಾಗ 

ಬೇಗೇಗೋ ಅನಿಸಿದ್ದಿತು ಸೀತೆಗೆ, ಆ ಪ್ರಣಯ ಭೀತೆಗೆ, 
ಪರಿಣತ ಪ್ರಣಯಿ ರುವಣ 
ಬಲಾತ್ಮರಿಸಲೆಳಸಲಿಲ್ಲ 
ಅಬಲೆ ಸೀತೆಯನು, 
ತನ್ನಾ ಮನಪಹಾರಿಣಿ ಹರಿಣಾಕ್ಷಿಯೆನು, 
ಚೆನ್ನ ಅಪಹರಿಸಿದ್ದರೂನು ಅವಳನು, 
ಇಂದಿಲ್ಲ ನಾಳೆ ಪ್ರಣಯತುಂದಿಲಳಾಗಿ 
ಹೊಂದುವಳು ತನ್ನನೆಂಬಾಸೆ ರಾವಣಗೆ, 
ಇತ್ತ ದಾಶರಥಿ ರಾಮನಿಗೆ ವಿಪರೀತ ವ್ಯಥೆ, 
ತನ್ನ ಕಡುವೈರಿ ರಾವಣನಿಂದಲೇ 
ತನ್ನ ಮನೋವಲ್ಲಭೆ ವೈದೇಹಿಯ ಅಪಹರಣ! 
ಉನ್ನತ ಆಕಾಶಯಾನದಿ ಅವಳೊಂದಿಗೆ 


"- ಅವನ ಲಂಕಾದೀಪ ಪ್ರಯಾಣ! 


ವೈದೇಹಿಯ ದೇಹೆಸುಖವಂಚಿತ ರಾಮನಿಗೆ 

ಮೈಯಲ್ಲ ಗರಿ, ಮನವೆಲ್ಲ ಬರಿದೋ ಬರಿ. 
ಕಳೆದುಕೊಳ್ಳಲಾರದ ಜನಕಾತ್ಮಜೆಗಾಗಿ. ತನ್ನಾತ್ಮಾಭಿಮಾನಕ್ಕಾಗಿ 
ಕಾಮನಿಟ್ಟ ತಮ್ಮನೊಡನೆ, ತಮ್ಮ ಗೆಳೆಯರೊಡನೆ ಅಕೆಗೆ ಧಾಳಿ 
ಎಬ್ಬಿಸಿದ ಲಂಕೆಯನು ಧೂಳಿ, ಮಾಡಿದ ರಾವ 

ಮಾರಣ ಹೋಳಿ. 

ಆ ಮೇಲೆ ಬಂದಿತು ಸೀತೆಯ, ಅವಳ ಪಾತಿವ್ರತ್ಯದ ಪಾಳಿ. 
ಪುರುಷಸಹಜ ಸಂದೇಹ ಆ ಮಾನ-ಮರ್ಯಾದಾ 
ಪುರುಷೋತ್ತಮನಿಗೆ. 

ವೆ ಓದೇಹಿಯ ದೇಹ ಶುದ್ಧಿಯ ಬಗೆಗೆ, 

ವೆ ೈದೇಹಿಯ ಮನಶ್ಯುದ್ಧಿಯ ಬಗೆಗೆ. 

ಅಂತೂ ಕೊನೆಗೆ “ಸುಟ್ಟಲ್ಲದೆ ಮುಟ್ಟಿನೆಂಬ 

ಉಡಾಫೆ”ಯ ಜೊತೆಗೆ 


( 


ಕಾರ, ಆನಂತರ ಅಯೋಧ್ಯೆಯ ಪಟ್ನಾ ಧಿಕಾರ, ಸ್ಯ 
ಸ 
ಟ್ಟಾಭಿಷಿಕ್ತ ರಾಮನಿಗೆ ಪ್ರಜೆಗಳದೇ ಪ ಪ್ರಮುಖ ದಾ! 
ಜನಾಪವಾದದ್ದೇ ಪ್ರಥಮ ಭೀತಿ, 

ಈ ಭೀತಿಗೆ ಆಯ್ತು ಆಹುತಿ ಆತನ -ಸಶೀಪ್ರೀಶಿ- 


ಪುರವಾಸಿಗಳಂದತೆ ಕೇವಲ 
ನಾ ಸುಖ”ಕ್ಕಾಗಿಯೇ ಏನು 


ತಾನವಳನು ಪ ಶುದ್ಧ ಳೆಂದು 

ಪರಿಭಾವಿಸಿ ಪರಿಗ್ರ ಜ್‌ ಎಂದೆಂಬ 
ಶಂಕೆ ಕಾಡಿದ್ದಿತು ರಾಮನನು ಮತ್ತೂಮ್ಮೆ. 
ಅಟಿತು ಆ ಶಂಕೆ ನಿರಂಕುಶಪ್ರಜೆಗಳ 


ಒತ್ತಾಸೆಯಾಗಿ ಕಾಡಿಗೆ ಸೀತೆಯನು ಮತ್ತೊಮ್ಮೆ. 


Ww ೭ 


{ 


ಡಿಗಟ್ಟಿದರು ಸೀತೆಯನು ಗಟ್ಟಿಗರು 
ಗಂಡಸಿರಿು 
ಗಂಡಸೇ ಎಸಗಿದ ಅಪರಾಧಕ್ಕಾಗಿ, 
ಆ ಅಬಲೆಯ ಬಲಾತ್ಕಾರದಪಹರಣಕ್ಕಾಗಿ! . 
ಮನಶ್ಶುದ್ಧಿಗಿಂತ ತನುಶುದ್ಧಿ . ಬೇಕು 
ಮನು ಲೋಕದ ಗಂಡಸರಿಗೆ 
“ಕಲುಷಿತ ಸ್ತ್ರೀತನು ಶುದ್ಧಿ €ಕರಣಕೆ ನ ನಿಷಿದ್ದ” 
ಎನುವುದು EAE: ಮನುಷ ಷ್ಯರು 
ಮನುವನ್ನೂ ಮೀರಿಸಿ ವಿಧಿಸಿದ ಅನುಕೂಲ ಶಾಸ್ತ್ರ. 
ಸ್ತ್ರೀಜಾ ತಿಯನ್ನು ದೀನ-ದಲಿತ-ಶೋಷಿತಗೊಳಿಸಿದ 
ಅತಿ ಕ್ರೂರ ದಾರುಣ ಶಸ್ತ್ರಾಸ 
ಪುರುಷರ ತನು-ಮನಗಳಿಗೆ 
ಇಲ್ಲವಯ್ಕಾ ಯಾವ ಅಶುದಿ )ಿ-ಮೈಲಿಗೆಗಳೂ, 
ಇಲ್ಲವಯ್ಕಾ ಅವರುಗಳಿಗೆ ಯಾವ “ಧಿ -ನಿಷೇಧಗಳೂ! 
ಇಲ್ಲವಯ್ಯ ಅವರುಗಳಿಗೆ ಯಾವ ಕಾನೂನಿನ ಕಟ್ಟಳೆಗಳೂ! ' 
ಇನ್ನು ಸೀತೆಯೋ ? 
ಅಂದವಳು ಅಪವಿತೆ , ಅ-ಪತಿವ್ರತೆ, 
ಆದರವಳೇ ಇಂದು ಅತ್ಯಂತ ಪವಿತ್ರೆ, ಮಹಾ ಪತಿವ್ರ ತೆ! 
ಆ ರಾಮನಿಗಾಗಲಿಲ್ಲಂದಾ ಪಾವನಿಸಲವಳನ್ನು, 
ಆದುದರಿಂದ ಜನರು ಜಯಕಾರಿಸುವರವನನ್ನು 
“ರಘುಪತಿ ರಾಘವ ರಾಜಾರಾಂ 
ಪತಿತ ಪಾವನ ಸೀತಾರಾಂ" ಎಂದು! 
ವ್ಹಾ ವ್ಹಾ ವ್ನಾ!ವಾಹವ್ವಾ! 
ರಾಂ ರಾಸ! ರಾಂ ರಾಂ! ರಾಂ ರಾಂ! 


ಔ ನ ತ 


ಡೊಡ್ಡ ರಂಗೇಗೌಡ 


ಸಂಕ್ರಮಣ 


ಬದುಕೆಲ್ಲ ಬೇಗೆ 
ಧೂಳು ತುಂಬಿದ ಮನೆಯಾಗಿದೆ 
ಬುದ್ಧಿ ಇರಂವ ಮನ 
ಈಲುಷಿಶ ಕಾಮನೆ ರುರಿಯ ಬದಿಗೆ 
ಹೆದರದೆ ಅಸ್ತಿತ್ವ ಪಡೆದು 
ಇಳೆಯ ಮೋಜಿನ ಸಿರಿಗೆ- 
ತಾಳ ಹಾಕಿದೆ ಅಭಿಲಾಷೆ. ಒಡಲು; 


ಮುಳು ಅಂಟಿದ ಪಾದ 


ಅನುಭವದ ಆವಗೆಯೊಳಗೆ- 
ಬೇಯುತ್ತಿವೆ ನನ್ನ ಇಂಗಿತಗಳು! 
ಮರ್ಯಾದೆ ಬೇಲಿ ಕಿತ್ತು ಒಗೆದಾಗ 


ಸಮುದಾಯ ಸದಾಚಾರ ಗಂಗೆಗಿನ್ನ ಮಿಗಿಲು 


ಕೊಳಚೆ ರಾಡಿ ಅಂದುಕೊಂಡಾಗ 
ಸ್ಪ ರ್ಧೆ ಇರದ 

ತನಗೆ ತಾನೇ ಹಮ್ಮೀರನಾದ 
ಎಲ್ಲ ಡೊಣೆ ನಾಯಕರ- 

ರೆಕ್ಕೆ ಪುಕ್ಕಕ್ಕೆ ಪಠಾಕು ಹೇಳದ 


ತನ್ನರಿವಿಗೆ ತಾನೇ ಹಜಾಮನ 


©) 
3 


ಪ್ರಮ ಸ್ವರೂಪಿಯ ವಿಕ್ರಮವೂ ವಿರೂಪ! 


ಜಾತಕಗಳ ಹರಿದವನೂ 
ದೆ ವವ ಕಡೆಗಣಿಸಿದವನೂ 


ಕುರುಡಾ ನಂಬಿಕೆಗಳ ಧಿಕ್ಕರಿಸಿದವನೂ 
ಇದುವರೆಗೆ- 

ಬೂದಿ ಮುಚ್ಚಿದ ಕಿಂಡವಾಗಿದ್ದವನು 
ಈಗ ಸಂಕೋಲೆಯಿರದ ಮದಕ ಯಾಗಿ- 
ಕೆರಳಿ ವಿಪರೀತವಾಗಿ 

ಶೌದ್ರವಾಗಿ.... 

ಬದುಕೆಲ್ಲ ಬೇಗೆ! 


೩೧ 


೩. ವಿ. ಪಾಟೀಲ 


Pde 
x 


"ಅವರು ಬೇಡಿದ್ದು 


ಮನೆಮಠಗಳನು ತೊರೆದು 
ತಂದೆ-ತಾಯಿಗಳ ಮರೆತು 
ದೂರದೂರಿಗೆ ಬಂದು 
ದನಿ ಕುಗ್ಗಿಸಿ, ಬೆನ್ನ ಬಾಗಿಸಿ, 

ರಟ್ಟೆ ಬೀಳುವತನಕ 
ಹಕ ಕೃವರ ಎಂಜ ಲೆತ್ತಿ ಮುಸುರೆ ತಿಕ್ಕಿ, 
ನವೆ ಹಂ ಬಾಯಿ ಮೊಸರುಮಾಡಿಸಿ, 
ಸುಖದ ಸುಪ್ಪತ್ತಿಗೆಯಲಿರಿಸಿ, 

ನದ ಇಪ್ಪತ್ನಾಲ್ಕೂ ಘಂಟೆ ದುಡಿಯುವ 
ಹ 'ಅವರು”- ಬೇಡಿದ್ದು, 


ನಿಮ್ಮ ಹವಾನಿಯಂತ್ರಿತ ಕೋಣೆಯನ್ನಲ್ಲ ! 

ಹಣದ ಖಜಾನೆಯನ್ನಲ್ಲ !! 

ಹಸಿದ ಹೊಟ್ಟೆಗೆ ಒಂದಿಷ್ಟು ಹಿಟ್ಟು, 

ಬರಿದಾದ ಮೆ ್ರಗೊಂದಿಷ್ಟು ಬಟ್ಟೆ, 

ಅದನ್ನು ಕೇಳಿ ನೀವು ಕಟಕಟನೇ ಹಲ್ಲು ಕಟಕರಿಸಿ, 


ಹೆ 


ಎಷ್ಟು ಸೊಕ್ಕು ಈ ತೊತ್ತಿನ ಮಕ್ಕಳಿಗೆಂದು” 
ಕೆಂಡದುಂಡೆಗಳನುರಿಳಿಸಿದ ನಿಮ್ಮ ಕಣ್ಣು ಗಳಿಗೆ-- 
ಒಂದು ಪ ಶ್ನೆ 


ಕೆಂಡದುಂಡೆಗಳನುರುಳಿಸಿದ “ನಿಮ್ಮ' ಕಣ್ಣುಗಳು, 
ಎಂಜಲೆತ್ತಬಲ್ಲವೇ ? 
ಹಣದ ಹಂಡೆಗಳು ಮುಸುರೆ ತಿಕ್ಕಬಲ್ಲವೇ ? 
ಇಲ್ಲ; ಖಂಡಿತಎಲ್ಲ. ಎಮ್ಮ Pen ಗಳು, 
ಹಣದ ಹಂಡೆಗಳು ಮುಸುರೆ ತಿಕ ಕ್ಕಿ 

ಎಂಜಲೆತ್ತಿ ದ್ದ ೨3 

ಅವರಿಗೆ'-ಹೆಸಿದ ಹೊಟ್ಟೆಯಿರುತ್ತಿರಲಿಲ್ಲ. 1! 


ಎ 


ಅವರಿಲ್ಲಿ ಬರುತ್ತಿರಲಿಲ್ಲ [| a 


ಸ 


೩೨ 


ಪ್ರತಿಧ್ವನಿ (೦೯೮೮) ಕವನ ಸಂಕಲನದಿಂದ. 


ಸಂಕ್ರಮಣ 


ನಿಶ್ಲೇಷಣೆ 


ಬೇಂದ್ರೆಯವರ "ಹುಬ್ಬಳ್ಳಿಯಾಂವಾ' 


ಬಿ. ಎಸ್‌. ಸುಬ್ಬಣ್ಣ ವರ 


"`ಹುಬ್ಬಳ್ಳಿಯಾಂವಾ' ಬೇಂದ್ರೆಯವರ ಒಂದು ಜನಪ್ರಿಯ ಕವನ. ಹೃದಯ 
ಸ್ಪರ್ಶಿಖಾಬದ ಈ ಕವನ ಸ೦ಳವಾಗಿದ್ದರೂ ಒಂದು ಉತ್ತಮ: ಕವನವೆಂದು 
| ಎಲ್ಲರೂ ಒಪ್ಪಿದ್ದಾರೆ. ಆದರೆ ಅಷ್ಟು ಹೇಳಿ ಕೈತೊಳೆದುಕೊಂಡುಬಿಡುವಷ್ಟೂ 
ಸಾಮಾನ್ಯ ಕವನವಿದಾಗಿರಲಿಕ್ಕಿಲ್ಲ. ಯಾಕೆಂದರೆ ಕವನದ ಧಾಟಿಯಲ್ಲಿ ಮೇಲ್ನೋ 
ಟಕ್ಕೆ ಸರಳತೆ ಇರುವಂತೆ ತೋರಿದರೂ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಸಂಪೇ 
' ದನೆಯಲ್ಲಿ ಸಂಕೀರ್ಣತೆಯ ಹೊಳವು ಇರುವಂತೆ ಕಾಣುತ್ತದೆ. ಪ್ರಸ್ತುತದಲ್ಲಿ 
ಬೇಂದ್ರೆಯವರ ಪ್ರತಿಭೆ ಮತ್ತು ಕಾವ್ಯೋದ್ದೇಶವನ್ನು ಕುರಿತು ಶ್ರೀ ಕೀರ್ತಿನಾಥ 
ಕುರ್ತಕೋಟಿಯವರು ಆಡಿರುವ ಮಾತನ್ನು ಗಮನಿಸಬಹುದು. ಅಂದರೆ ಬೇಂದ್ರೆ 
ಯವರು ಜಾನಪದ ಶೈಲಿಯಲ್ಲಿ ಕಾವ್ಯರಚೆನೆ ಮಾಡುವಾಗ ಆಡುಮಾತಿನ ಲಯಕ್ಕೆ 
ವಿಶಿಷ್ಟ ಧ್ವನಿಶಕ್ತಿಯನ್ನು ತುಂಬುತ್ತಾರೆ, ಪದಸಂಯೋಜನೆಯ ವಿಶಿಷ್ಟ ಲಯದ 
ಮೂಲಕ ಮರೆತುಹೋದ ಸಾಂಸ್ಕೃತಿಕ ವಾತಾವರಣವನ್ನು ಕಾವ್ಯ ಸಂದರ್ಭದಲ್ಲಿ 
ಪುನರ್‌ಸೃಷ್ಟಿ ಮಾಡುತ್ತಾರೆ; ಅಂತಹ ಅದ್ಭುತ ಪ್ರತಿಭೆ ಬೇಂದ್ರೆಯವರದೆಂದು 
ಅಭಿಪ್ರಾಯಪಡುತ್ತಾರೆ. ಈ ಅಭಿಪ್ರಾಯ ಅರ್ಥಪೂರ್ಣವೂ, ಮಹತ್ವ ದ್ದೂ 
ಆಗಿದೆ. ಇದರ ಮೌಲಿಕತೆಯನ್ನು ಕಂಡುಕೊಳ್ಳಲು ಮಾಡುವ ಪ್ರಯತ್ನದ ಒಕದು 
ಅಂಗವಾಗಿಯೇ `ಹುಬ್ಬಳ್ಳಿಯಾಂವಾ' ಕವನದ ವಿಶ್ಲೇಷಣೆ ಮಾಡಬಹುದಾಗಿದೆ. 


ಬೇಂದ್ರೆಯವರು ತಾವು ಬರೆಯಬೇಕೆಂದುಕೊಂಡ ನಾಟಕವೊಂದಕ್ಕಾಗಿ ರಚಿಸಿದ 

ಲಾವಣಿ “ಹುಬ್ಬಳ್ಳಿಯಾಂವಾ' ಎನ್ನುತ್ತಾರೆ. “ಪ್ರಣಯಭಂಗದಿಂದ ಹುಚ್ಚು ಹಿಡಿದ 
ಸೂಳೆಯೊಬ್ಬ ಛು “ತನ್ನ ಉನ್ಮಾದದಲ್ಲಿ ಈ ಹಾಡನ್ನು ಹೇಳುತ್ತಾಳೆ” ಎಂದು 
ಭಾವ- ಸಂದರ್ಭ- ಸೂಚನೆಯಲ್ಲಿ ತಿಳಿಸಿದ್ದಾರೆ, ಲೋಕಮೋಹಕನಾದ ಪ್ರಣಯ 
ವನ್ನೂ ಕಾವ್ಯವಸ್ತುವಾಗಿ ಮಾಡಿಕೊಳ್ಳದ ಕವಿಯಿಲ್ಲ. ಬೇಂದ್ರೆಯವರಂತೂ 
ಅದನ್ನು ವೈವಿಧ್ಯಮ ಯವಾಗಿ ಆಶ್ವ ರ್ಯಕರವಾಗುವ ರೀತಿಯಲ್ಲಿ ಬಳಸಿಕೊಂಡಿ 


೩೨, 


ಸಂಕ್ರಮಣ 


ದ್ದಾರೆ: 'ಆದರೆ ಮೂಗುಮುರಿಯುವ ಮತ್ತು ಹುಬ್ಬೇರಿಸಬಹುದಾದ ಸೂಳೆಯ 
ಪ್ರಣಯವನ್ನು ಕಾವೃವಸ್ತುಮಗಿ ಮಾಡಿಕೊಂಡದ್ದು ಕುತೂಹಲಕಾರಿಯಾಗಿದೆ. 
ಕವನದಲ್ಲಿ ವಿರಹವೇದನೆಯೇ ದಟ್ಟವಾಗಿದ್ದರೂ ಅದರೊಳಗೇ ನೈತಿಕ. ಸಾಮಾಜಿಕ 
ಮತ್ತು ಸಾಂಸ್ಕೃತಿಕ ವಿಚಾರಗಳ ತೋರುಬೆರಳು ಇರುವಂತೆ ಶಾಲದ ಆ 
ವಿಚಾರಗಳ ವಿಸ್ತ್ರತ ಚಿತ್ರಣ ಅಥವಾ ಪ ್ರಜ್ಞಾಪೊರ್ವಕ ಚಿಂತನೆ ಇಲ್ಲ. ಆದರೆ ಕವನದ 
ತೆಕ್ಕೆಗೆ ನಮ್ಮ ಪರಂಪರೆಯ ಸ್ಪಷ್ಟವಾದ ಹಿನ್ನೆಲೆ ಇರುವುದು ವ್ಯಕ್ತವಾಗುತ್ತದೆ. 
ಅಂದರೆ ಸಮಾಜದಲ್ಲಿ ಪುರುಷರು ವಿವಾಹಿತರಾದರೂ ಅನ್ಯಸ್ತ್ರೀಯರನ್ನು "ಇಟ್ಟು 
ಕೊಳ್ಳುವ' (ಉಪಪತ್ನಿಯರೆಂದು ಸ್ವೀಕರಿಸುವ) ರೂಢಿ ನಮ್ಮ ಪರಂಪರೆಯಲ್ಲಿತ್ತು. 
ಉಪಪತ್ನಿಯರು ವಿಧ್ಯುಕ್ತ ವಿವಾಹಿತೆರಲ್ಲ. ಆದಾಗ್ಯೂ ವಿವಾಹಿತ ಪತ್ನಿಯರ ಸ್ಥಾನ 
ಮಾನ ಇವರಿಗೆ ಇರುತ್ತಿತ್ತೆಂದೂ, ಉಪಪತ್ನಿಯರು ಪ್ರಿಯಕರನಿಗೆ ನಿಷ್ಕರಾಗಿ 
ಬದುಕುತ್ತಿದ್ದರೆಂದೂ, ಅವರ ಉಪಜೀವನದ "ಆರ್ಥಿಕ ಹೊಣೆ ಇಟ್ಟುಕೊಂಡವನಿಗೆ 
ಸೇರಿತ್ತೆಂದೂ,, ಇದು ಪುರುಷನ ಘನಸ್ತಿಕೆಯ ಲಕ್ಷಣವಾಗಿತ್ತೆಂದೂ, ಇದನ್ನು 
ಸಮಾಜವು ಸಹಿಸಿತ್ತೆಂದೂ ಹೇಳುವುದನ್ನು ಕೇಳುತ್ತೇವೆ, ಹೀಗೆ ಉಪಪತ್ನಿಯೊಂದಿಗೆ 
ಅನನ್ಯ ಸಂಬಂಧವಿರಿಸಿಕೊಂಡ ಪಿ.ಯಕರ ಪ್ರೇಯಸಿಯ -ಮನೆಗೆ ವಾರದಲ್ಲಿ ಎರಡು 
ಮೂರು. ಬಾರಿ: ಬಂದು. ಹೋಗುವ ಪರಿಪಾಠವಿತ್ತಂತೆ. ಪ್ರಸ್ತುತ ಧ:ರ 
ವಾಡದ ಪರಿಸರದಲ್ಲಿ ಹೀಗೆ ಇಟ್ಟಕೊಂಡ ಹೆಣ್ಣನ್ನು `ಹೆಂಗಸು' . ಎಂದು 
ವಿಶೇಷಾರ್ಥದಲ್ಲಿ ಕರೆಯುವ ವಾಡಿಕೆ ಇಂದಿಗೂ ಇರುವುದನ್ನು ಗಮನಿಸ 
ಬೇಕು, ಸಾಮಾನ್ಯವಾಗಿ ಇವರನ್ನು ವೇಶೈಯರೆಂದೇ ಪರಿಗಣಿಸಲಾಗುತ್ತಿತ್ತು. 
ಆದರೆ ಇವರು ಹೆಚ್ಚೆ ನ ಮಟ್ಟಿಗೆ ವ್ಯಾಪಾರೀಮನೋಧರ್ಮದವರಾಗಿರದೇ ಗಾಢವಾದ 
ಪ್ರೇಮಸಂಬಂಧವನ್ನು ಹೊಂದಿರುತ್ತಿದ್ದರು. ಬಹುಶಃ ಬೇಂದ್ರೆ ಉಲ್ಲೇಖಿಸಿರುವ ಸೂಳೆ 
ಈ ಬಗೆಯ "ಹೆಂಗಸು' ಆಗಿರಬಹುದೆಂದೇ ಹೇಳಬೇಕು. ಈ ಲೇಖನದಲ್ಲಿ ಹೆಂಗಸು 
ಎಂಬ; ಪದವು. ಈ ವಿಶೇಷಾರ್ಥದಲ್ಲೇ. ಬಳಕೆಯಾಗಿದೆ; ಈ ಹಿನ್ನೆ ಲೆಯಲ್ಲಿ ಹುಬ್ಬಳ್ಳಿ 
ಯಾಂವ-ಕವನವನ್ನು ಗಮನಿಸಿದಾಗ ಕವನದ ಪಲ್ಲವಿಯಲ್ಲೇ ಪರಂಪರೆಯ ಒಂದು 
ನೋಟವಿರುವುದು ತಟ್ಟನೆ ಹೊಳೆಯುತ್ತದೆ. ತರುಣನಾದ ಹುಬ್ಬಳ್ಳಿಯ ಸೆಟ್ಟರ 
ಹುಡುಗನು ಕವನದ ನಾಯಕಿಯಾದ "ಹೆಂಗಸು" ಒಬ್ಬಳನ್ನು ಇಟ್ಟುಕೊಂಡಿರ 
ಬಹುದು. ಅವನು ವಾರದಲ್ಲಿ "ಮೂರ ಸರತಿ' ಬಂದು ಹೋದವನೆಂದು ಅವಳೇ 
ಆಡಿಕೊಂಡದ್ದು ನಮ್ಮ ಪರಂಪರೆ ನನ್ನು ಕುರಿತೇ ಆಡಿದಿ ರಬಹುದಲ್ಲವೇ ? ಹೀಗೆ 


ಎ 


ಪ್ರಿಯಕರನ ಆಗಮನದ ನಿರೀಕ್ಷೆಯ ಕಾತರವೇ ಪಲವಿಯಾಗಿದೆ. 


ಕವನದ ಅರ್ಥಗ್ರಹಿಕೆಯ ದೃಷ್ಟಿಯಿಂದ ಆರು ನುಡಿಗಳನ್ನು ಮೂರು ಘಟಕ 
ಗಳಾಗಿ'ಪಿಂಗಡಿಸಿಕೊಳ ಬಹುದು. (೧) ಕವನದ ಒಂದು ಮತ್ತು ಮೂರನೆಯ ನುಡಿ 
ಗಳು -ಸೆಟ್ಟಿರ ಹುಡುಗನ ಡೌಲು' ಮತ್ತು ರಸಿಕತೆಯನ್ನು ವರ್ಣಿಸುವ ಮೂಲಕ 


” 


೪ ಸಂಕ್ರಮಣ 


| 
೫ ಅವನ ಬಹಿರಂಗದ ವ್ಯಕ್ತಿತ್ವವನ್ನು ಚಿತ್ರಿಸುತ್ತದೆ, (೨) ಎರಡು, ನಾಲು ಮತ್ತು 
ಸ 


ತ್ರಿಸ 
ಕು 
ಐವನೆಯ ನುಡಿಗಳು ಪ್ರಿಯಕರನ ಅಂತರಂಗದ ವ್ಯಕ್ತಿತ್ವವನ್ನು ಬಿಡಿಸುತ್ತ ನಮ್ಮ 
೪ 
| ನೈತಿಕ, ಸಾಮಾಜಿಕ ಮತ್ತು ಸಾಂಸ ಸ್ಫೃತಿ 4 ಚಾರಗಳನ್ನು ಮಿನುಗಿಸಿದಂತೆ ಭಾಸವ್‌ 


೫ ರುತ್ತದೆ. (೩) ಕೊನೆಯ ನುಡಿ ಹೆಂಗಸಿನ ವೇದನೆಯ ಉನ್ಮಾದವನ್ನು ಅಭಿನಯಿ 
ಸುತ್ತದೆ. 


೧ 


ಹೆಂಗಸಿಗೆ ಸೆಟ್ಟರ ಹುಡುಗ ಯಾಕೆ ಆಕಷ ೯ಕನಾದ ಎಂಬ ಆವನ ಬಹಿಗಂಗೆ ವ ಕ್ತಿತ್ಸದ 
ವರ್ಣನೆಯನ್ನು ಆರಂಭದ ನುಡಿ ಒಳಗೊಂಡಿದೆ. ಓರೆಯಾಗಿ ಸುತ್ತಿದ ಭಾರಿ ಚಿ 
ರುಮಾಲು, ತುಂಬ ಮೀಸಿ ತೀಡುತ್ತ ಹುಬ್ಬ ಹಾರಿಸುವುದು, ಮಾತು ಮಾತಿಗೆ ನಕ್ಕು 
ನಗಿಸಿ ಆಡಿಸ್ಕುಡುವುದು (ಚೀಷ್ಟೆ ಮಾಡುವುವು), ನ ಅಂದರೆ ಏನೋ ಕಟ್ಟಿ 
ಹಾಡ ಹಾಡುವುದು ಸೆಟ್ಟರ ಹುಡುಗನಲ್ಲಿ ದ್ದ ಸೊಗಸು. ಮತ್ತು ರಸಿಕ ಗ 
- ಪ್ರಿಯೆಯನ್ನು ಮರುಳುಗೊಳಿಸಿವೆ. ಇವು ಪ್ರಥಮ ಹಂತದ ಆಕಷ 
ಕೈಗಳು, ಮುಂದೆ ಸಲಿಗೆ ಬೆಳೆದಂತೆ. ಅವರು ಹತ್ತಿರವಾಗುತ್ತಾರೆ. ಆರಂ 
ಭಾವನೆಗಳು ಬಹಿರಂಗದಲ್ಲಿ ಚೇಷ್ಟೆಯ... ಚಟುವಟಿಕೆಗಳಾಗಿ ಆಕಾರಗೊಳ್ಳುತ್ತ 
ಇಂಥ ಸನ್ನಿವೇಶವನ್ನು ಮೂರನೆಯ ನುಡಿ ನಾಟಕೀಯವಾಗಿ ಸಂವ 8 
ಹೆಂಗಸು "ಇರು: ಎನ್ನುತ್ತಾಳೆ; ತರುಣ. : `ಬರತೇನಂತ' .ಎದ್ದು ಹೊರಡುತ್ತಾನೆ 
ಅವಳು. ಬೆ:ಸರದಿಂದ ತಲೆ ತಗ್ಗಿಸಿ ದರೆ, ಇವನು. ಇದ್ದೇ ಬಿಡುವ ದ ಮುಂದೆ ಸಂತ್ರೆ* 
ಸಲೆಂಬಂತೆ ಪ್ರಿಯಕರ: ಹಿಡಿ ಒಡೀಲೆ ರೊಕ್ಕ ತೆಗೆದು ಓಡಿ ಹಿಡಿ' ಎಂದರೆ, ಪ್ರೇಯ್ಸ 
"ಖರೆ ಅಂತ ಕೈ ಮಾಡಿದರ' ನಲ್ಲೆಯನ್ನು ನಲ್ಲ “ಹಿಡದ ಬಿಡಾಂವಾ,' ಗೆ ನಾಟ 
ಕಕ್ಕೆ ಬರೆಯ ಈ ಕಟನ ಈ ಸಂದರ್ಭದಲ್ಲಿ ಜನಂ ಪ್ರಧಾನ . ಅಂಶವಾದ ನಟನೆ 
ಯನ್ನು ಸಮರ್ಥವಾಗಿ. ಅಭಿನಯಿಸುತ್ತದೆ. 'ಹಿಡಿ' ಪದದ ನಾಮ, ಕ್ರಿಯಾ ರೂಪ 
ವನ್ನು ದುಡಿಸಿಕೊಂಡ ರೀತಿ ರಂಜರವಾಗಿದೆ. ವ ಪ್ರಸ್ತಾಪವಾದ ಹಣಕಾಸಿನ ವಿಚಾರ 
ಶ್ರ ಯಸಿಯ ಅರ್ಥಿಕ ಹೊಣೆಗಾರಿಕೆ ಹೊತ್ತಿದೆ ಎಂದು. ಹೇಳಲು ಸಾಧ್ಯವಿಲ್ಲ. 
ಆ ಈಗಾಗಲೆ: ಪ್ರಸ್ತಾಪಿಸಿದ ಪರಂಪರೆಯ. ಹಿನ್ನೆಲೆಯನ್ನು, ನಿನಪಿಸಿಕೊಳ್ಳ 
ಬಸುಮು ಆಷ್ಟೆ. ಈ ಸನ್ನಿವೇಶ. ನೇರ, ಸರಳ. ಮತ್ತು ಮಾಮೂಭಿನಂತೆನಿಸಿದರೂ 
ಚಿತ್ರವತ್ತೂಗಿ ಮೂಡಿ ಎಂದೆ ಮುಂದಿನ;ವಿಭಾಗದಲ್ಲಿ ಕವನದ ಎಶಿಷ್ಟ ತಿರುವು 
ಇರುವುದನ್ನು ಗಮನಿಸಬೇಕು. ಬಹುಶಃ ಏನೋ. ಅಂದರ ಏನೋ ಕಟ್ಟಿ ಹಾಡು 


ಹಾಡಾಂವಾ ಎಂಬ ಸೂಚನೆಯ ಪ್ರಣಯದ ಸುತ್ತ ಹೆಣೆದ ಕೆಲವು ವಿಶಿಷ್ಟ 'ಅಂಶಗಳು 


ಈ ಘಟಕದಲ್ಲಿ ವ್ಯಕ್ತ ಗೊಂಡಿರಲುಸಾಕು. 2 ೪೧ 


ಸ ಂಕ್ರಮಣ “ಈ 


೨ 


* ಕವನದ ಎರಡು, ನಾಲ್ಕು ಮತ್ತು ಐದನೆಯ ನುಡಿಗಳು-ಕವನದ ನಾಯಕಿಯು 
ತನ್ನ ಪ್ರಿಯಕರನ ಬಗ್ಗೆ ಆಡಿಕೊಳ್ಳುವ ವಿವರಗಳು-- ಪ್ರಣಯದ ವಿಶಿಷ್ಟ ಸ್ವ ರೂಪ 
ವನ್ನು ತಿಳಿಸುತ್ತವೆ. ಅಲ್ಲಿ ನೈತಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳು 
ಮಿಂಚಿ ಮಾಯವಾದಂತಿವೆ. ಆದರೆ ಪ್ರಿಯಕರನ ವ್ಯಕ್ತಿತ್ವದ ರಂಗುರಂಗಾದ ಚಿತ್ರ 

: ಸ್ಫುಟವಾಗಿ ವ್ಯಕ್ತವಾಗಿದೆ. 


ತಾಳೀಮುಣಿಗೆ ಬ್ಯಾಳೀಮಣೆ ನಿನಗೆ ಬೇಕೇನೆಂದಾಂವಾ 
ಬಂಗಾರ-ಹುಡಿಲೇ ಭಂಡಾರಾನ ಬೆಳಸೇನಂದಾಂವಾ 
ಕಸಬೇರ ಕಳೆದು ಬಸವೇರೆ ಬಿಟ್ಟು ದಾಟಿ ಬಂದಾಂವಾ 
ಜೋಗೆತೇರಿಗೆ ಮೂಗುತಿ ಅಂತ ನನಗ ಅಂದಾಂವಾ 


ಸೆಟ್ಟರ ಹುಡುಗನ ಪ್ರೇಮ ಸಹಜವೂ, ಮುಕ್ತವೂ ಮತ್ತು ಪ್ರಾಮಾಣಿಕವೂ 
ಎಂದು ನಂಬುವ ಹೆಂಗಸು ತನಗೆ ತಿಳಿಯದೆಯೇ ಒಂದು ಕ್ಷಣ ಗೌರವಯುತ 
ವೆನ್ನುವ ಬದುಕಿಗಾಗಿ ಆಶಿಸಿರಬಹುದೇ ಎನ್ನುವಷ್ಟರ ಮಟ್ಟಿಗೆ ಇಲ್ಲಿಯ ಅಭಿವ್ಯಕ್ತಿ 
ಪ್ರಭಾವಶಾಲಿಯಾಗಿದೆ. *ಕಸಬೇರ ಕಳೆದು ಬಸವೇರ ಬಿಟ್ಟು ದಾಟಿ ಬಂದಾಂವಾ' 
ಎಂಬ ಸಾಲು ಮೇಲ್ನೋಟಕ್ಕೆ ಪ್ರಿಯನ ಬಗ್ಗೆ ಅನ್ಸೈ ತಿಕ ಸಂಬಂಧದ ಸ್ಪರ್ಶ 
ಪಡೆದಂತೆ ತೋರುತ್ತದೆ. ಆದರೆ ಕಸಚೀರು-ಸೂಳೆಗಾರಿಕೆ ಧಂದೆಯಾಗಿರುವವರು 
(ಕೇವಲ ವ್ಯಾವಹಾರಿಕ ದೃಷ್ಟಿಯುಳ್ಳ ವರು); ಬಸವೇರಂ-ಮಠ, ದೇವಸ್ಥಾನ 
ಗಳಿಗೆ ಬಸವಿ. ಬಿಟ್ಟ ಇವರು ಸ್ವಚ್ಛಂದ ಮತ್ತು ಮುಕ್ತ ಪ್ರಣಯದ ಅವಕಾಶ 
ವುಳ್ಳವರು. ಇಂಥವರೊಂದಿಗಿನ ಸಂಬಂಧ ಕಳಚಿ "ದಾಟಿ ಬಂದಾಂವಾ' ತನ್ನೆ 
ಪ್ರಿಯನೆಂದು ಭಾವಿಸುವ ನಲ್ಲೆ ತನ್ನ ಪ್ರಿಯ ತನಗೆ ಕೈಕೊಡಲಾರನೆಂದೇ ನಂಜಿ 
ದವಳು. ಕಳೆದು, ಬಿಟ್ಟು, ದಾಟಿ-ಎಂಬ ಕ್ರಿಯಾಪದಗಳ ಬಳಕೆಯ ಕ್ರಮ 
ಮತ್ತು ಧಾಟಿ ಪ್ರೇಮದ ವಿಶ್ವಾಸಾರ್ಹತೆಯನ್ನು ಸೂಚಿಸಬಲ್ಲುದಾಗಿದೆ. 'ತಾಳೀ 
ಮಣಿಗೆ ಬ್ಯಾಳೀಮಣಿ' ನಿನಗೆ ಬೇಕೇ-ಎಂಬ ಪ್ರಶ್ನೆಯಲ್ಲಿ ಸಾಮಾಜಿಕ, ಸಾಂಸ್ಕತಿಕ 
ವಿಚಾರಗಳ ಲೇಪವಿದೆ. "ತಾಳೀಮಣಿ'-ವಿಧ್ಯುಕ್ತ ವಿವಾಹ ಸಂಬಂಧದ ಸಂಕೇತ 
ವಾದರೆ, *ಬ್ಮಾಳೀಮಣಿ'-ವಿವಾಹೇತರ (ಇಟ್ಟುಕೊಂಡ) ಸಂಬಂಧದ ಸಂಕೇತ 
ವೆನ್ನುವಂತಿದೆ. ಸಮಾಜದಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ವಿಶಿಷ್ಟುರ್ಥಗಳು ಇದ್ದಿರ 
ಬಹುದು. ಇದು ನಮ್ಮ ಪರಂಪರೆಯೊಳಗಿನ ವೈವಾಹಿಕ ಮತ್ತು ವಿವಾಹೇತರ 
ಸಂಬಂಧಗಳ ವಿಶಿಷ್ಟ ಬದುಕಿನ ಅಂಶಗಳನ್ನು ಸೂಚಿಸುತ್ತವೆ. ಆದರೆ ಆ ಪ್ರಣಯಿ 
ಗಳ ನಿಜವಾದ ಸಂಬಂಧದ ಸ್ವರೂಪವೇನೆಂಬುದು ಅಸ್ಪಷ್ಟ. ಮುಂದೆ “ಜೋಗತೇ 
ರಿಗೆ ಮೂಗುತಿ ಅಂತ ನನಗ ಅಂದಾಂವಾ' ಎಂಬ ಮಾತು ಅಸ್ಪಷ್ಟತೆಯನ್ನು 


೩೬ ಸಂಕ್ರಮಣ 


ದೃಢಗೊಳಿಸುತ್ತದೆ. ಆದರೆ ವೈಯಕ್ತಿಕವಾಗಿ" ಕಸಬೇರು, ಬಸವಿಯರು ಎಂದ? 
ಕರೆಸಿಕೊಳ್ಳ ವುನಕ್ಕಿಂತ "ಜೊ: ಗತಿ' ಎಂದು ಕರೆಸಿಕೊಳ್ಳುವುದರಲ್ಲೇ ಅವಳಿಗೆ ಖುಷಿ 
ಇರುವಂತೆ ತೋರಿದರೆ ಅದು ಸಹಜವೆ: ಆಗಿದೆ. ಸಾಮಾಜಿಕ ದೃಷ್ಟಿಯಿಂದ 
ಜೋಗತಿ ಎಂದು ಕರೆಸಿಕೊಳ್ಳುವುದು ಆ ಹೆಂಗಸಿನ ಪಾಲಿಗೆ ಗೌರವಯುತವಾದ 
ದ್ವೆಂಬ ವಿಚಾರ ಇಲ್ಲಿ ಮಹತ್ವದ್ದು. ಪ್ರಸ್ತುತದಲ್ಲಿ "ಬಂಗಾರ-ಹುಡಿಲೇ ಬಂಗಾ 
ರಾನ ಬೆಳಸೇನಂದಾಂವು' ಎಂಬ ಮಾತನ್ನು ಸೂಕ್ಷ್ಮವಾಗಿ ಗಮನಿಸಚೆ:ಕಾಗು 


ತ್ರೆದೆ, ಇದು ಒಂದು ಸಾಂಸ್ಕೃತಿಕ ಆವರಣವನ್ನೇ ಟ್ಟ ಮಾಡುವಷ್ಟು ಸಮರ್ಥ 
ಮುಗಿ ವ್ಯಕ್ತಗೊಳ್ಳುತ್ತದೆ. ಜೋಗತಿ. ಭಂಡಾರ ಮುಂ. ಪವಗಳಿಗಿರುವ ಅರ್ಥ 
ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲಿ ಗಮನ ಸೆಳೆಯುತ್ತದೆ. ಜೋಗತಿ-ದೇವಿಯ 
(ಎಲ್ಲಮ್ಮನ) ಆರಾಧಕಳು. ಪ್ರೆಮದ ಆರಾಧನಾ ಮನೋಭಾವವೂ ಇಲ್ಲಿ ವ್ಯಕ್ತ 
ವಾಗುತ್ತದೆ... ಜೋಗತಿಯರಿಗೆಲ್ಲ ತಾನು “*ಮೂಗುತಿ' ಯ ಂತಿದ್ದವಳು ಎಂಬ 
ಪ್ರಿಯನ ಪ್ರಶಂಸೆ ಪ್ರೇಯಸಿಗೆ ನೆಮ್ಮದಿಯದು: ಹೆಮ್ಮೆಯದು. ಮೂಗುತಿಯ 
ಇಂಗಿತಾರ್ಥ ಕೂಡ ಮುಖ್ಯವಾದುದು. ಮೂಗುತಿ ಕೇವಲ ಅಲಂಕಾರದ 
ಆಭರಣವಾಗಿರದೆ: ಸೌಭಾಗ್ಯದ ಸಂಕೇತ ಎಂಬುದು ಮುಖ್ಯ ಅಂಶ. ಹಾಗೆಯೇ 
“ಭಂಡಾರ” ಎಂಬುದು ಸಾಮಾನ್ಯಾರ್ಥದಲ್ಲಿ ಬೊಕ್ಕಸವೆಂದರೂ, ಜೋಗತಿಯ 
ಸಂದರ್ಭದಲ್ಲಿ ಅವಳ ವೃತ್ತಿಸಾಧನೆಯ ಪರಿಕರ ಮತ್ತ ರೂಢಿಯ ದೇವರ 
ಪ್ರಸಾದವೆನಿಸುವ ಅರಿಷಿಣ ಹುಡಿಯೂ ಹೌಡು. ಹೀಗೆ ಭಂಡ:ರವನ್ನು ಬಂಗಾರ 
ಹುಡಿಯಿಂದ “ಬೆಳೆಸುವ' ಬಗೆ ಅವರಿಬ್ಬರ ಭಾವಸಂಬಂಧದ ಶ್ರಿಮಂತಿಕೆಯನ್ನು 
ಧ್ವನಿಸುತ್ತದೆ. ಇಲ್ಲಿ ವ್ಯಕ್ತವಾದ ಪ್ರಣಯದ ಖಜಾನೆಯಲ್ಲಿ ಸಾಮಾಜಿಕ. ಸಾಂಸ್ಕೃತಿಕ 
ವಾದ ಅಂಶಗಳು ಅಡಕವಾಗಿವೆ ಎಂದು ಅನಿಸುವುದಿಲ್ಲವೆ ? ಮುಂದೆ, 


ರ್ಕಿ 


ಚಾಹಾದ ಜೋಡಿ ಚೂಡಾಧಾಂಗೆ ನೀ ನನಗಂದಾಂವಾ 

ಚೌಡಿಯ:ಲ್ಲ ನೀ ಚೂಡಾಮಣಿಯಂತ ರವಿ$ಸ ಬಂದಾಂವಾ 

ಬೆರಳಿಗುಂಗುರಾ ಮೂಗಿನಾಗ ಮೂಗಬಟ್ಟಿಟ್ಟುಂವಾ 

ಕೆ ನಾಗಿನ ಗೊಂಬೀ ಹಾಂಗೆ ಎದ್ಯಾಗೆ ಟ್ಟಾಂವಾ 
₹9 


ಈ ನುಡಿಯಲ್ಲಿ ವ್ಯಕ್ತವಾನ ಪ್ರಾವೇಶಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಪ್ರಣಯಿಗಳ 
ಸಾಂದ್ರವಾದ ಮತ್ತು ಅನ್ಕೋನ್ಯವಾದ ಸಂಬಂಧವನ್ನು ಸಪ್ರಾಣಗೊಳಿಸಿದಷ್ಟು 
ಸಶಕ್ತವಾಗಿವೆ. *ಚಾಹಾದ ಜೋಡಿ ಚೂಡಾ' ಎಂಬಲ್ಲಿಯ ದ್ವನಿ ಗಮನಾರ್ಹವಾ 
ದದ, ಉತ್ತರ ಕರ್ನಾಟಕದ ಧಾರವಾಡದ ಪರಿಸರದಲ್ಲಿ ಉಪಹ: ರ ಪದಾರ್ಥ 
ಗಳಾದ ಚಹಾ-ಚೊಡಾಗಳ ಬಳಕೆ ಒಂದಕ್ಕೊಂದು ಅನಿವಾರ್ಯಗಳು. ಅಂತೆಯೇ 
ಅವರಿಬ್ಬರ ಪ್ರೇ ೇಮದ “ಜೋಡಿ. “ಚೌಡಿ, "ಚೂಡಾಮಣಿ', `ಉಂಗುರ', 


ಈ ೧ 
AC 


ಸಂಕ್ರಮಣ 


'ಮೂನುತಿ` ಇವು ಧ್ವನಿಸುವ ಅರ್ಥಪರಂಪರೆ ಸೂಕ್ಷ ಪೂ, ವಾ ್ಯಪಠವೂ ಆಗಿವೆ. 
ಪ್ರಿಯತಮನ ಕಣ್ಣಿಗೆ ಚೌಡಿ(ಕ್ಷುದ್ರದೇ ಪತೆ)ಿಯಾಗಿ ಕಾಣದ ಪ್ರೇಯಸಿ ಚೊಡಾ 
ಮಣಿಯಂತೆ ಕಾಣುತ್ತಾಳೆ. ಅಲಂಕಾರ. ವಸ್ತುವಾದ ಚೂಡ: ಮಣಿ ಪ್ರೇಮದ 
ಭಾವನೆಗೂ ಅಲಂಕಾರವಾಗಿ . ಬಿಡುತ್ತದೆ. “ರಮಿೂಸ:. ಬಂದಾಂವು'-- 
ಹೇಳಿಕೆ ತನ್ನ ವ್ಯಂಜಕ ಗುಣನ ಮೂಲಕ ಸಂತೈಸುವ ಮತ್ತು ಸಮಾಗಮಿಸುವ 
ಕ್ರಿಯೆಗಳನ್ನು ಸಶಕ್ತವಾಗಿ ವ್ಯಕ್ತಗೊಳಿಸುತ್ತದೆ. ದೈಹಿಕ ಸಮಾಗಮ ಸುಖದ ಒಡ 
ಅಿಂದಲೇ ನಿಜವಾದ ಒಲವು ಮೂಡುವ ತಾತ್ವಿಕ “ನಿಲುವು ಗೋಚರವಾಗುತ್ತದೆ 


ವಕ್‌ 
ಪಠತಿಕುಮವಾಗಿಯೋ ಏನೋ ಎನ್ನುವಂತೆ ಪ್ರಿಯಕರ ತನ್ನ 


ಬಸುಶ: ಇವನತ a 
ಚಿರಳಿಗೆ ಉಂಗುರ, ಮೂಗಿಗೆ ಮೂಗುಬಟ್ಟು ತೊಡಿಸಿದ್ದನ್ನು ಪ್ರಿಯೆ.ಗಾಢವಾಗಿ 
ಸ್ಮರಿಸಿಕೊಳ್ಳುವ ವುದು. ಪ್ರಸ್ತುತದಲ್ಲಿ : ಉಂಗುರ, ಚೂಡಾಮಜಗಳ  : ವಎನಿಮಯ 
ರಾಮಾಯಣದಲ್ಲಿ ಭತ ಮಿಲನಕ್ಕೆ ಸಹಾಯಕವಾಗಿ ಕೆಲಸ ಹಾಡಿದಂತೆ 
ಅವುಗಳ ಪ್ರಸ್ತಾಪ ಪ ಕವನದಲ್ಲಿ ವಿವಾಹೇತರ Seo ಪ್ರೇಮದ ಗಾಢತೆಯನ್ನು 
ವ್ಯಕ್ತ ಗೊಳಿಸಲು ಪೂರಕವಾಗಿ ಕೆಲಸ ಮಾಡಿವೆ: ಎನ್ನಬೇಕು. ಆವರೆ ಅವರಿಬ್ಬರ 
ನಿಸವಾದ ಸಂಬುಧನ ಸ್ವರೂಪವೇನು ? ಎಂಬ ಪ್ರಶ್ನೆ ಮಾತ್ರ ಹಾುಗೇ.ಉಳಿಯು 
ತ್ತದೆ. ಅದೆ:ನಿದ್ದರೂ ನ ಮೂಗುತಿ ಪ್ರೇಮದ ಕಾಣಿಕೆ ಎಂಬುದು ನಿಸ್ಸಂ 
ದಿಗ್ಡ, ಅಂತೆಯೇ ಪೆ ಪ್ರೇಮದ ತೀವ್ರತೆ ಮತ್ತು ಗಾಢತೆಯ ಕುರುಹು. ಇದಕ್ಕೆ ಪುರಾವೆ 
ಎನ್ನು ವಂತಿರುವ "ಕಣ್ಣಿ ನಾಗಿನ ಗೊಂಜೀ ಹಾಂಗೆ ಎದ್ಯಾಗ ಸಟ್ಟ್ರಾಂವಾ? 
ಎನ್ನುವ ಅಭಿವೃಕ್ತಿಯಂತೂ ಇಷ್ಟಂ ವಿಷಯಕ್ಕೆ ಬರೆದ ವಾಖ್ಯೆಯಂತಿದೆ; 
ಅಮೂರ್ತ ಅಂಶಗಳಿಗೆ ಕೊಟ್ಟ ಕ ಜ್ಞೆನಂ ಂತಿದೆ: ಮಾತಿಗೆ. ಸುಲಭವಾಗಿ ದಕ್ಕದ್ದನ್ನು 
ಮಾತಿನ ಮೂಲಕವೇ ವ್ಯಂಜಿಸುವ ಬೇಂದ್ರೆಯವರ ಸೂಕ್ಷ್ಮದರ್ಶರ ಪ್ರತಿಭಯ 
ಸ್ವರೂಪವನ್ನು ಇಲ್ಲಿ ಕಾಣಬಹುದು. ಭಾವದ ಲಯವನ್ನು ಹಿಡಿದು ಹೇಳುವ ಅಭಿ 
ವಿಧಾನದ ಕಸುವು, ಧ್ವನಿ, ಸೌಂದರ್ಯಗಳು-ಶಕ್ತವಾಗಿ ಮ್ಳ ತುಂಬಿಕೊಂಡಿವೆ. 

ರುಕರ ರಂಗದ ಮೇಲೆ: ಇಲ್ಲದೆಯೇ ' ಪ್ರೇಯಸಿಯ ಕನವರಿಕೆಯ ಮೂಲಕವೇ 
ಇವತ್ತ ಮೂರ್ತೆಗೊಳಿಸುವ ಬಗೆ ಹೊಸತಾಗಿದ, ಹೀಗ . ಧ್ವಣಪೂರ್ಣವಾದ 
ಅವನ ಆಂತರಿಕ, ವ್ಯಕ್ತಿತ್ವದ. ಇನ್ನಷ್ಟು ಅಂಶಗಳು ಮುಂದಿನ ನಢಿಯಲಿ ಲ್ಲ ತೆರೆದು 
ಕೊಳ್ಳುತ್ತವೆ. "ಹುಚ್ಚಾ ಯಾಂವ ನಗೀಕ್ಯಾ ದಿಗಿ ಮುಡಿಸಿಕೊಂಡಾವಾ' ಎನ್ನು ವಲ್ಲಿ 
' ಪ್ರಿಯನ ಅಭಿಜಾತ ರಸಿಕತೆ ಕಾಣುವ ಪ್ರೇಯಸಿ, ಕಂಡ ಹೆಣ್ಣಿಲೇ ಪ್ರಿ ತತಿನೀಕ್ಳಿ ೯ 
ಮಣಚಿಕೊಂಡಾಂವಾ' ಎಂಡು-ಲೋಹಚುಂಬಕ ಗುಣವನ್ನು ಪರಿಭಾವಿಸಿ ಗ 
ಪಡುತ್ತಾಳೆ. "ನಗೀಕ್ಯಾದಿಗಿ' ರೂಪಕದ ವೈಶಿಷ್ಟ್ಯವನ್ನು ಗುರುತಿಸಬೇಕು. "ವೀ ಜೈ 

ವಿಧ್ಯುಕ್ತ ಆಮಂತ್ರಣದ ಕುರುಹು; ಕಂಡವರ ಕರೆಯನ್ನು ಒಪ್ಪಿದ್ದ ನೆಂಬ ಎಜು 
ಕಸಿಬೇರ ಕಳೆದು. . ಬಸವೇರ ಬಿಟ್ಟ ಎಂಬ ವಿಷಯವನ್ನು. ನೆನಪಿಗೆ. ತರುತ್ತದೆ. 
ಇದು ಸಮಾಜಬಾಹಿರ : ಸಂಬಂಧ ಕುರಿತು ಅಡಿವ್ದಾ ಗಿರಬಹುದೆ 2 ಇರಲಿಕ್ಕಿಲ್ಲ 


2 ಸಂಕ್ರಮಣ 


ಭಾ ಎಪಿ 4 ಆ 
ಯಾಕಂದರೆ ಇವೆಲ್ಲವನ್ನೂ ದಾಟಿದವನು ತನ್ನ ಪ್ರಿಯಕರ : ಎಂಬ ಅರಿವು ಅವಳಿ 
ಗಿದೆ. ಹುಗಿರುವುವರಿದ ಅವಳ ಪಾಲಿಗಂತೂ ಇದು ಅನೈತಿಕ ಸಂಬುಧವಾಗ 
ಲಾರದು. 'ಯಾಕಿಂದರೆ ತಮ್ಮಿಬ್ಬರ ಪ್ರೇಮಸಂಬಂಧೆ ಉ ಟಿಪೂ. ಗಾಢವೂ;, 


ಅನಿನ್ಯವೂ ಎನ್ನುವುದನ್ನು ಅವಳ ಹಲುಬುವಿಕೆಯ ವಿಧಾನವೇ ಹೇಳುತ್ತದೆ. 


`ಜಲ್ಮ ಜಲ್ಮಕ ಗೆಣ್ಯಾ ಆಗಿ ಬರತೇನಂದಾಂವಾ 


_ಎದಿ ಮ್ಯಾಗಿನ ಗೆಣಿತಿನ ಮಾಡಿ ಇಟ್ಟುಕೊಂಡುಂವಾ 


ಜನ್ಮ ಜನ್ಮಕ್ಕೂ “ಗೆಣ್ಕು ಆಗಿ ಬರುವ ಖಯಕಿ ಅವರ ಆಂತರಿಕ ಬದುಕಿನ 


ಅಂತಃಸತ್ವದ ಮೇಲೆ ಬೆಳಕು ಚೆಲ್ಲುತ್ತದೆ. ಗೆಣ್ಯು ಎಂಬ ಪದಕ್ಕೆ `ಗೆಣೆಕಾರ, 
ಸಂಗಾತಿ, ಒಡನಾಡಿ, ಸ್ನೇಹಿತ ಎಂಬರ್ಥಗಳಿದೂ ಈ ಅರ್ಥವನ್ನೂ ಮೀರಿ 


ದ 
ವ್ಯಂಜಿಸುವ ಸಂಬಂಧ ಸೊಕ್ಷ್ಮಗಳು ಮಹತ್ವದವ. ಈ ಅಂಶವನ್ನು `ಎಡಿ ಮ್ಯಾಗಿನ 


ಕ 


ಗೆಣತಿನ ಮಾಡಿ ಇಟ್ಟು ಕೊಂಡಾಂವಾ' ಎಂಬ ಅಭಿವ್ಯಕ್ತಿ ಪುಷ್ಟೀಕರಿಸುತ್ತದೆ. 
ಈ ಹಂತದಲ್ಲಿ ಪಲ್ಲವಿಯ “ವಾರದಾಗ ಮೂರು ಸರತಿ ಬಂದು ಹೋದಾಂವಾ' 
ಎಂಬಿ ಮಾತು ನೆನಪಿಗೆ ಬರುವುದು. ಇದು : ಪ್ರಿಯಕರನ ಆಗಮನದ ದಿನಗಳ 
ಎಣಿಕೆಯ ದಾಖಲೆ ಮಾತ್ರವಾಗಿರದೆ, ಸರತಿ ಎಂಬುದಕ್ಕೆ ಸಲ, ಬಾರಿ ಎಂಬ 
ಅರ್ಥವನ್ನೂ ಮೀರಿ "ಸ-ರತಿ' ಸಂಬಂಧವನ್ನೂ ಧ್ವನಿಸಿಬಿಡುತ್ತದೆ. ಈ ಜಗೆಯ 
ವ್ಯಂಜಕತ್ವವನ್ನು ಕಾವ್ಯಸಂದರ್ಭದ ಸನ್ನಿವೇಶದಲ್ಲಿ ಗಮನಿಸಬೇಕಾಗ:ತ್ತದೆ 
ಪದ ಜೊತೆಗೆ `ಗೆಣತಿ' ಪದವೂ “ಜೋಡಿ'ಯಾಗಿಯೇ ಬಳಕೆಯಾ * ತಾಂತ್ರಿ 
ಕತ್ತೆ ಪ್ರಣಯ ಸಖ್ಯದ" ಅನನ್ಯ“ ಭಾವನೆಯಾಗಿ ಧ್ವನಿಕವಾಗುತ್ತದೆ. ದೀಹದ 
ಮೇಲಿರುವ ಕಪ್ಪ. ಚುಕ್ಕೆಯನ್ನು ಗೆಳತಿ” ಎಂದು ರೂಢಿಯಲ್ಲಿ ಕರೆಯುವ 
ದನ್ನು ಮನಿಸಬೇಕು. ಆಗ ಈ ಗೆಳತಿ ಶರೀರದ ಅವಿನಾ ಭಾಗವಾಗಿರ:ವಂತೆ. 
ಪ್ರಣಯಿಗಳಿಬ್ಬರ ದೇಹಜೀವ ಭಿನ್ನವಾಗಿದ್ದರೂ ಅವೆರಡೂ ಒಂದೇಯಾಗಿಬಿಡುವ 


ಅನನ್ಮತೆಯನ್ನು ಧ್ವನಿಸಿಬಿಡುತ್ತದೆ. ಆದರೂ “ಇಟ್ಟುಕೊಂಡಾಂವಾ' ಎಂಬ ನೇ 
ಹೇಳಿಕೆ ಎದಿ ಮ್ಯಾಗಿನ ಗೆಣತಿಯಂತೆ ಬಿಡಿಸಲಾಗದ ಗಾಢ ಸಂಬಂಧವನ್ನು 
ಒಳಗೊಂಡಂತೆ, ಹೆಂಗಸಿನ-ಸಮಾಜ ಬಾಹಿರ- ಉಪಪತ್ನಿ ಸಂಬಂಧವನ್ನು ಹೊಂದಿ 

ತೆ_ಕ್ಕೆೊಜಲಂಕವೆಂಬ. ಅರ್ಥ 


ರುವಂತೆಯೆ: ತೋರುತ್ತದೆ. ಗೆಣತಿ-ಒಂದು ಕಪ್ಪು ೭ 
ಢಾರಣೆ- ಮಾಡುವ ಸಾಧ್ಯತೆಯಿದ್ದಿದ್ದರೆ, ಸಾಮಾಜಿಕ ಬದುಕಿನ ದೃಷ್ಟಿಯಿಂದ 


ಈ ಸಂಬಂಧ ಕಲಂಕಪೂರಿತವೆಂಬ ನಿರ್ಧಾರಕ್ಕೆ ಬರಬೇಕಾಗುತ್ತಿತ್ತು. 
ಯಲಿ ಚಿಂತನೆ ನಡೆದಿಲ್ಲ ಸಲ್ಲದ. ಊಹಾಪೋಹಕ್ಕೆ ಅವಕಾಶವಿಲ್ಲ. ಬಹುಶಃ 
ಕವಿಪ್ರತಿಜೆ: ಮುಕ್ತ ಪ್ರಣಯವನ್ನು ವಿಚಿಕಿತ್ಸಕ ದೃಷ್ಟಿಯಿಂದ ಪರಿಭಾವಿಸಿದಂತೆ 
*ಗೈೇತಿ” J ನ್‌ 
ತಿ Wd wd ಲ 


ತೋರುವುದು. ಇದೇನೇ ಇರಲಿ "ಗೆಣ್ಯಾ” ಗಃ 


ಸಂಕ್ರಮಣ 


ಸಂಯೋಜನೆಯಲ್ಲಿ ಆ "ಜೊಡಿ'ಯ ಪ್ರಣಯನ ಲಯವು ಅದರ ವೈಯಕ್ತಿ 
ಕತೆಯ ಗಾಢವಾದ ನೆಲೆಯಲ್ಲಿ ಕಾವ್ಯಸಂಪರ್ಭದಲ್ಲಿ ಆಶ್ಚ ರ್ಯಕರವಾಗಿ ನೆಲೆ 


ಗೊಳ್ಳುವಂತಾಗಿದೆ. 
೩ 


ವನದ ಪಖ್ಲವಿಯಲ್ಲಿ ನಲ್ಲನ ನಿರೀಕ್ಷೆಯ ಚಡಪಡಿಕೆಯಿದ್ದರೆ, ಕೊನೆಯ ನುಡಿಯಲ್ಲಿ ' 

ಅನು ತಿಃವ್ರಮವ ಹುಬಲಮಾಗಿ ವಿಡಿಯುತ್ತದೆ `ಯನ್ಲಿ! ಮಲ್ಲಿ! ಪಾರೀ! ತಾರಿ!; 
'ನಿಂಗೀ! ಸಂಗಿ:! ಸಾವಂತರೀ!' ಮುಂತಾದ ವೇಶ್ಯೆ (?)ಯರನ್ನು ತನ್ನ ಪ್ರಿಯಕರ 
ನಿಗಾಗಿ. “ಕಂಡಿದ್ದೀರು ?' 'ನೋಡಿದ್ದೀರಾ ?' ಎಂದು ಪ್ರಶ್ನಿಸುತ್ತಾ ಹುಡುಕುವ 
ಧಾಟಿಯು ಅವಳ ವೇದನೆಯನ್ನು “ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ. ಆದರೆ 
ಸೆಟ್ಟರ ಹುಡುಗ ತನ್ನವನೇ ಎಂದು ನಂಬಿದ ಅವಳು ಪ್ರಿಯಕರನು ಯಾಕೋ 
ಮುನಿಸಿಕೊಂಡು ಹೋಗಿದ್ದಾನೆಂದೇ ಭಾವಿಸುತ್ತಾಳೆ. ಮುನಿಸು ಇಳಿದಾಗ ಅವನು 
ಬರುವನೆಂದೇ ಅವಳ ತೀವ್ರ ನಿರೀಕ್ಷೆ. ಅವಳ ಈ ಕ್ಷಣದ ಹಲಬುವಿಕೆ ಉನ್ಮತ್ತ 
ಹಂಬಲವಾಗಿ ತನ್ನೆಲ್ಲ 'ಹ್ಯಾಂವ' -ಪ್ರತಿಷ್ಠೆಯನ್ನು ಬಿಟ್ಟುಕೊಟ್ಟು ಹುಡುಕುವ 
ರೀತಿ ದೃಶ್ಮೀಕರಣಗೊಂಡುಬಿಡುತ್ತದೆ, 


ಈವರೆಗಿನ ವಿಶ್ಲೇಷಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಬೇಂದ್ರೆಯವರ ಪ್ರೇಮದ 
ಬಗೆಗಿನ ಧೋರಣೆ ಕುರಿತು ಕೆಲವು ಪ್ರಶ್ನೆಗಳು ಮೂಡುತ್ತವೆ, ಬೇಂದ್ರೆಯವರು 
ಸಮಾಜ ಬೂಹಿರವೆ೨ದು ಕರೆಯುವ ಗಂಡು-ಹೆಣ್ಣಿನ ಪ್ರೇವುದ ಕುರಿತು ಚಿಂತಿಸು 
ತ್ತಿರಬಹುದೆ ?;- ಇಲ್ಲವೆ ಸಾಮಾಜಿಕ, ಸಾಂಸ್ಕೃತಿಕ ಕಟ್ಟುಪಾಡಿನ ಒಳಗೆ ಕಾಣದ 
ಒಲವರವನ್ನು -ಮುಕ್ತಪ್ರಣಯದಲ್ಲಿ ಕಾಣುತ್ತಿರಬಹುದೆ ? ಅಥವಾ ನಿಜವಾದ 
ಪ್ರೀತಿಗೆ ಯಾವ ನಿರ್ಬಂಧವೂ ಇಲ್ಲವೆಂದು ಭೂವಿಸಿರಬಹುದೆ ? ಇಲ್ಲವೆ ಲೈಂಗಿಕ 
ಸುಖದ ಒಡಲಲ್ಲೇ ಒಲವಿನ ಎ ಕಂಡಿಶಖಹುದೆ ? ಇಂಥ ಪ್ರಶ್ನೆಗಳು 
ಒಂದು ರೀತಿಯಲ್ಲಿ ನಮ್ಮನ್ನು ಜಿಜ್ಞಾಸೆಗೆ ತೊಡಗಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಈ 
ಕವನ ತೀರ ಸರಳವ ದದ್ದು ಎಂದು ಸೇಳಲಿಕ್ಕುಗದು, ಅಂತೆಯೇ ಬಹಳೆ ಮಹ 
ತ್ವಾಕಾಂಕ್ಷೆಯ ಕವನವೆಂದೂ ಹೇಳಲಾಗದು. 


ಒಟ್ಟಾರೆ, ಮುನಿ ಸಿಕೊಂಡು ಅಗಲಿದ ಪ್ರಿಯತಮನಿಗಾಗಿ ಪ್ರೇಯಸಿ We 
ತಳಮಳನೆ ೇ ಕವನದ ಕೆ:ಂದ್ರ ಪ್ರಜ್ಞೆ: ಯಾಗಿದೆ. ತಳಮಳದ ತಣ್ಣನೆಯ ಅಭಿವ್ಯಕ್ತಿ 

ಒಡಲಲ್ಲಿ ಪ್ರೆ: ಗ ಪಡೆನ ವದ. ಅನುಭವಗಳು ಹೃದಯಸ್ಸ 4 
ಒಡಮೂಡಿವೆ. ಆನರೆ ವಸ್ತುವಿನ ಮಿತಿಯೊಳಗೇ ಪ್ರಣಯದಾಚೆಗೂ ಚಾಚಿ 
ಕೊಳ್ಳುವಂತೆ ಇಷ ಹವಣು ವಿಸ್ಮಯಕಾರಿಯಾಗಿದೆ. ವೈವಾಹಿಕ ಜೀವನದಲ್ಲಿ 
ಸಾಮಾನ್ಯವ ಮುಗಿ ಕಾಣದ, ಆದರೆ ವಿವಾಹೇತರ ಸಂಬಂಧದಲ್ಲಿ ಶುದ್ಧ ಪ್ರೇಮ 


ಹ ಸಂಕ್ರಮಣ 


ವನ್ನು ಹುಡುಕುವ ಬೇಂದ್ರೆಯೆವರ ಸಂಶೋಧಕ: ಪ್ರತಿಭೆ ಕವನದ ನೆಯ್ಗೆ ಯಲ್ಲಿ 
ಕೆಲಸ ಮಾಡಿದೆ. ಕವಿಯ ಪ್ರತಿಭಾದೃಷ್ಟಿ ವಸ್ತುವಿನ ಒಡಲಲ್ಲಿ ನೈತಿಕ, ಸಾಮಾಜಿಕ 
ಮತ್ತು ಸಾಂಶ್ಯ್ರೃತಿಕ ಆಯಾಮಗಳಿಗೂ ಚಾಚಿಕೊಂಡು ಕವನ ಅವಯನಗೊಂಡಿದ್ದರೆ 
ಹೆಚ್ಚೆ ಅರ್ಥಪೂರಮಗುತ್ತಿತ್ತು. ವಸ್ತುವಿನ ಆಂಶಿಕ ಸ್ವರೂಪದ ಮಿತಿಯಲ್ಲೆ 
ಕಟ್ಟಿಕೊಂಡ ಕವನದ ಭಾಷೆ, ನುಡಿಗಟ್ಟು ನಾಟಕದ ಪರಿಭಾಷೆಯಲ್ಲಿದ್ದು, ಕಾರಕ 
ವಾಗಿ (Functional) ದುಡಿದದ್ದು ಮಾತ್ರವಲ್ಲ: ಭಾಷೆಗೆ ದಕ್ಕಬಹುದಾದ ಶಕ್ತಿ 
ಸಾಮಥ್ಯ ಮತ್ತು ಅರ್ಥಸುಧ್ಯತೆಯ ತಿಳುವಳಿಕಿಯನ್ನೂ ಮಾಡಿಕೊಡುತ್ತದೆ. 
ಅದಶಲ್ಲೂ ಬೆ:ಂದ್ರೆಯವರು ಆಡುಮಾತನ್ನು ಕಾವ್ಯದನ್ನಿ ದುಡಿಸಿಕೊಳ್ಳುವ ರೀತಿಯೇ 
ಅಪೂರ್ವವಾದದ್ದು. ವಿಶ್ಲೇಷಣೆಯಲ್ಲಿ ಈಗಾಗಲೇ ಗಮನಿಸಿದಂತೆ: ಕವನದುದ್ದಕ್ಕೂ 
ಬಳಕೆಯಾದ ಆಡುಮಾತಿನಲ್ಲಿ (ಕಣ್ಣಿನಾಗಿನ ಗೊಂಬೀ ಹುಂಗ ಎದ್ಯಾಗ ನಟ್ಟುಂವು) 
ಬೇಂದ್ರೆ ಮಾತಿನ ಛುಪು, ಕಸುವು .ಹೊಡೆನು ಕಾಣುತ್ತದೆ. ಈ ಹಿನ್ನೆಲೆಯಲ್ಲಿ 
“ಹುಬ್ಬಳ್ಳಿಯಾಂವಾ' ಬೇಂದ್ರೆಯವರ ಮಹತ್ವದ ಕವನಗಳಲ್ಲಿ ಒಂದಾಗಿಯೂ, 
ಕನ್ನಡದ ಪ್ರೇಮ ' ಕವನಗಳಲ್ಲಿ ಒಂದು ಅಪರೂಪದ ಉತ್ತಮ ಕವನವಾಗುತ್ತದೆ. 


ಶುಭಾಶಯಗಳೊಂದಿಗೆ 


ಬೆಲ್ಲದ ಆಂಡ ಹಂಪನ 


ಸಂಕ್ರಮಣ 


ವಿಜಯ ಪಾಟೀಲ 


೪೨ 


ಹೊ ಳಿಗಂಗವ್ವಾ ಬಂದಾಳೋ 


ಹೊಳಿಗಂಗವಾ ಸ ಬಂದಾಳಾ 
ಬುಸುಗುಡುತಾ ಏರ್ಯಾಳಾ 
ಪೈರನ್ನು ಹೊಕಾ ಳೌ 

ರೈತರ ಬೇರನ್ನು ಕಿತ್ತಾಳಾ. 8 


ಠಂಟಿ ಕುಂಟಿಯ ಹೊಡೆದು 
ಹೊಲವನ್ನು ತಿದ್ದಿ ತೀಡಿ 
ಸಿಕ್ಕಲಿ ಸಾಲವ. ತಂದು. 
ಗೊಬ್ಬರ ಬೀಜವ ಹಾಕಿ 
ಹುರುಪಿನಲಿ ಕುಂತಾಗ 
ನಗಂನಗುತ ಇದ್ದವಳು I 


ಮೆಣಸಿನ ಹೀಚೆಲ್ಲಾ 
ಹತ್ತಿಯ ಮೋಪೆಲ್ಲಾ 
ಜೋಳದ ಹೊಡಿಯೆಲ್ಲಾ 
ಮುಳಗಾಯ ಕಾಯೆಲ್ಲಾ 
ಕಣ್ಣೆದುರ ಮಳುಗಿದವೋ 
ಬರಿಗೈಯ ಮಾಡಿದವೋ ॥ 


ಕೈಲೆ ಹಾಕಿದ ಒಡ್ಡು 
ಅವಳನ್ಕಾಂಗ ತರುಬೀತು ? 
ಎದೆಯ ಒಳಗಿನ ದುಃಖ. 
ಇನ್ನೆಷ್ಟು ತಡೆದೀತು ? 
ಕಣ್ಣಿ "ರು ಹರಿದಾವೋ 
ತಣ್ಣೀರ ಕೂಡ್ಯಾವೋ “aK 


ನೀರಿನ ಸೆಳವಿಗೆ 
`ಕುಸಿದಾವೊ ಕನಸೆಲ್ಲಾ 


ಬಡ್ಡಿಯ ಸಾಲಕ್ಕೆ 
`ಬೆದರ್ಕಾವೊ ಮನಸೆಲ್ಲಾ 


ಮುತ್ತಿನ ತಂಗೆವ್ವಾ$6 


`ಬಡುಕುವದು ಹೆಂಗವ್ವಾ 9 


'ಪೈರ ಕೊಂದರೂ ಅವಳು 


'ಶಿಳಿಯನ್ನು ಬಿಟ್ಟುಳಾ 
ಟಿ 


ಇರುವಾಗ ಕೈಕಾಲು 
'ಆಗಬ್ಯಾಡೋ ಕಂಗಾಲು 
ಖಳಣಾ ನನ್ನಣಾ 

ಣ ಹ್ಮ, 
ದುಡಿಯಲು ನಿಡಯಣ್ಣಾ ii 


'ಕೊಟ್ಟೇತು ಸರಕಾರ 

ಒಂಚೂರು ಪರಿಹಾರಾ 

"ಬೆವರಿನ ಬೆಲೆಯನ್ನು 

ಅವರೇನು ಕಂಡಾರು ? 

ಸೃಷ್ಟಿಯ ಗಾಳಕ್ಕೆ 

"ನಮ್ದು ಮೂನಿನ ಬಾಳು... ॥ ಇ 


ರಾಜು ಹೆಗಡೆ ಮಾಗೋಡು 


ಸಂಕ್ರಮ! 


ಘವನಿಸುವಾಗ..... 


ವಾ, 


ಮಳೆ ಹೊಯ್ದಂತೆ 

'ಕವನದ ಹೊಳೆ ಹರಿಸಬೇಕೆಂದಿರುವಾಗ 
ನಎಲ್ಲಿಂದಲೊ ಗಾಳಿಗಳು ಬಂದು 
ಹಾಳೆ ಖಾಲಿ ಆಕಾಶವಾಗುತ್ತದೆ. 


೪೩ 


ಹಸಿರ ಚೆಲುವಿನ ಬಗೆಗೆ 

ಉಲಿಯಬೇಕೆನುವಾಗ 

ಕಾಡಿನ ಫೀಳು, ಘರ್ಜನೆಯಿಂದೆ 

ನಡುಕ ಶುರುವಾಗಿ | 

ಕಣ್ಣಿಗೆ ಕತ್ತಲು ಮುತ್ತುತ್ತದೆ. - 


ಹಕ್ಕಿ ಬೆಳೆಯನ್ನು ಕುಕ್ಕಿತೆಂಬಂತೆ 
ಅಕ್ಷರಗಳ ಹೆಕ್ಕಿ 

ಕಲೆಯ ಬಲೆಯ ನೆಯ್ಯವಾಗ 

ಯಾರೊ ಡಬ್ಬಿ ಬಡಿದು ಹುಯಿಲಿಟ್ಟಂತೆ 
ಪುರ್ರನೆ ಹಾರಿ ಹೋಗುತ್ತೆದೆ, 


ಹೂ ಹೆಣ್ಣು ತಾರೆಗಳ ಬಗೆಗೆ 
ಬರೆದು ಕೊರೆಯಬೇಕೆನುವಾಗ 
ಕರಿಯ ದೇಹದ ಕೆಂಪು ಕಣ್ಣಿನ 
ಬಿಸಿಯ ತಾಗಿ ಬೆವರತೊಡಗುತ್ತದೆ. 


ಕವನಿಸಿ ಎಲ್ಲರನು ತಟ್ಟಬೇಕೆನುವಾಗ 
ಓ ಆ ಕೇರಿಯ ಹಸ್ಲೊರ* 

ಮುಟ ಶದಿರುವುದು ಕಾಡಿ, 

ಬೇಡಿ ಹಾಕುತ್ತದೆ. 


ಈ *ಬಠರಗಾಲ' ಬೇಡವೆಂದು 
ಟುವಾಲು ಕುಡುಗಿ ಹೊರಹೊರಟರೆ 
ಆಂಗಳದಂಚಿನ ಕಾರೆ ಮುಳ್ಳಿನ ಬೇಲಿ. 
ಕಿಸಿ ಕಿಸಿ ನಕ್ಕಂತೆನಿಸುತ್ತದೆ. 


Ee em 7 Bh 


*  ಅಸ್ಪಶ್ಯರೆನಿಸಿಕೊಂಡವರು. 


ಹುಡುಕಾಡಿ ಬಂದ ಹೊನ್ನಿನ ಬದುಕು 
ಸಣ್ಣ ಕತೆ: ಕೆಲವು ಲೇಖನಗಳು 


೧. ಹುಡುಕಾಡಿ ಬಂದ ಹೊನ್ನಿನ ಬದುಕು: ಹೊರೆಯಾಲ ದೊರೆಸ್ಪಾಮಿ 


(ಸಮಾನತಾ ಪ್ರಕಾಶನ ಮೈಸೂರು, ೧೯೮೬) 

ಇದು: ಹೊರೆಯಾಲ ದೊರೆಸ್ಹುಮಿಯವರ ೧೧೧ ಪುಟಗಳ ಒಂದು ಚಿಕ್ಕ ಕಾದಂಬರಿ. 
(ಇದನ್ನು ನೀಳ್ಗತೆ. ಎಂದು ಕರೆದರೆ ಹೆಚ್ಚು ಸಮಂಜಸವಾದೀತೇನೋ.) ಬಡತನ 
ಮತ್ತು ವಂಚೆಕರಿಂದಾಗಿ ವೇಶ್ಮಯರಾಗಬೇಕುಗಿಬಂದೆ. ಮುಗ್ಧ ಹ:ಡುಗಿಯರ 
ಕ್ರೂರ ಮತ್ತು ಅಮಾನವೀಯ ಬದುಕನ್ನು ಈ ಕಾದಂಬರಿ ಚಿತ್ರಿಸಲು ಹೊರಟಿದೆ. 
ಅವರ ಹತಾಶೆ, ನೋವು. ತಳಮಳಗಳನ್ನೂ.. ಕುದಂಬರಿ ಚೆನ್ನಾಗಿ ಹೇಳಿದೆ. 
ಅವರೂ ಮನುಷ್ಯರೆಂಬುದನ್ನು `ಕಾದಂಬರಿ ಮರೆತಿಲ್ಲ ಹಪಹಪಿಸುವ ಕೆಳಮಧ 
ಮ ವರ್ಗದ ವಿದ್ಯಾವಂತ ನಿರುದ್ಯೋಗಿ ಶಿವನಂಜುವಿನ ಅವಮಾನ. ನಿರಾಶೆ, ತಲ್ಲಣ 


ಗಳ ಚಿತ್ರಣ ಕಾದಂಬರಿಯ ಈ ಮುಖ್ಯ ಕತೆಗೆ ಪೂರಕವಾಗಿ ಬಂದಿದೆ. 


7; 
qa 2D 


ಎಷ್ಟೇ ಪರದಾಡಿದರೂ ಯಾವ ಕೆಲಸವನ್ನೂ ಗಿಟ್ಟಿಸಲಾಗದ ಶಿವನೆಂಜು ಸಾತ್ಲಿಕ 
ನೇರ ಬದುಕನ್ನು ಬದುಕಿದ ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ, ಬೆಂಗಳೂರಿಗೆ ಬಂದು, 


ಹೆಂ 


ಕಂಡ ಕಂಡ ಹೋಟೆಲ್ಲುಗಳಲ್ಲಿ ಕೆಲಸ ಕೇಳಿ, ತಿರಸ್ಕೃತನಾಗಿ, ಕೊನೆಗೆ, ವೇಶ್ಯಾವಾಟಿ 


A 


ತಲ್‌ ಲೌ fre ತಾ pe ₹್‌ 
ಯನ್ನು ನಡೆಸುತ್ತಿರುವ ಲಾಡ್ಜೊಂದರಧಿ ಠೂಮ್‌ಬಾಯ್‌ ಆಗಿ ಸೇರಿಕೊಳ್ಳು 


ಸಂಕ್ರಮಣ ೪೫ 


ತ್ತಾನೆ. ರಾತ್ರಿ ಪಾಳಿಯಲ್ಲಿದ್ದ ಶಾರದಾ ಎಂಬ ಹುಡಗಿ ಶಿವನಂಜು (ಶಿವರುದ್ರ 
ಎಂಬುದಾಗಿ ಹೆಸರು ಬದಲಾಯಿಸಿಕೆೊಳ್ಳುತ್ತಾನೆ) ವಿನ ಆಂತರಾಳದಲ್ಲಿ ಹಿತವಾದ 
ಭಾವನೆ ಯೊಂದನ್ನು ಮೂಡಿಕುತ್ತಾಳೆ. ಅವರ ಸಂಬಂಧ ಮೊದಲ ನೊಃಟದಿಂದ 
ಗಟ್ಟಿಗೊಳ್ಳುತ್ತಾ ಹೋದ ಬಗೆಯನ್ನು ಕಾದಂಬರಿ ಸಹಜವಾಗಿ ಮತ್ತು ಸೊಗ 
ಸುಗಿ ಚಿತ್ರಿಸಿದೆ, ಕೊನೆಯಲ್ಲಿ, ಶಿವನಂಜು, ಶಾರದಾಳನ್ನು ಮದುವೆಯಾಗುವ 
ರ ಮಾಡಿ ಅವಳನ್ನು ಕರೆದುಕೊಂಡು ಮೈಸೂರಿಗೆ ಹೋಗುತ್ತಾನೆ. ಈ 
ನಿರ್ಧಾರಕ್ಕೆ ಬರುವುದಕ್ಕೆ ಬೇಕುವ ಬೌದ್ಧಿಕ ಆಯಾಮ ಆ-ಪಾತ್ರಕ್ಕಿಲ್ಲ. ಕಾದಂಬರಿ 
ಶಿವನಂಜುವಿನ ಕಥೆ ಹಿಂದೆ ಸರಿದು' ಶಾರದಾಳ ಕಥೆ 


ಕೊಡಗಿನ ಬಡ ಹುಡಗಿ ಶ.ರವಾಳನ್ನು ಬೊಂಬುಯಿಯಲ್ಲಿ ಕೆಲಸ ಕೊಡಿಸುವುದಾಗಿ 
ಹೇಳಿ ಸೀತಾರಾಮ ಬೆಳಗಾವಿಗೆ ಕರೆದುಕೊಂಡು ಬಂದು, ಅಲ್ಲಿ ಅವಳನ್ನು ಆರು 
ಸಾವಿರಕ್ಕೆ ಮಾರಟ ಮಾಡಿ ಹೊರಟು ಹೋಗುತ್ತಾನೆ. ಅಕ್ಲಂದ, ಹೈದರಾ 
ಬಾದಿನ, ಸೊಲಾಪುರದ. ಬೆಂಗಳೂರಿನ ಧಣಿಗಳಿಗೆ ಮಾಠಾಟವಾಗುತ್ತಾಳೆ. ಇಂಥ 
ಪರಿಸಿ ತಿಯಲ್ಲೂ ಮಾನವಂತ ಬದುಕಿಗಾಗಿ ಕಾಯುತ್ತಿರುತ್ತಾಳೆ, ಕೊಡಗಿನ ಬೆಟ್ಟ 
ಗುಡ್ಡ" 'ಕೆರೆ-ನದಿ ಮಳೆಗಳ ನೆನಪು ಅವಳನ್ನು ಮತ್ತೆ ಮತ್ತೆ ಕಾಡುತ್ತದೆ. ತನ 
ಗಾದ ಅನುಭವಗಳಿಂದ ಬೆಳೆದರೂ ಮೊದಲಿನ ಮನಸ್ಸಿನ ನಿರ್ಮಲತೆಯನ್ನು ಕೊನೆ 
ಯವರೆಗೂ ಉಳಿಸಿಕೊಳ್ಳುತ್ತಾಳೆ. ಕೊಡಗಿನ ನಿಸರ್ಗವರ್ಣನೆ, ಶಾರದಾಳ ಮನೆ 
ಯವರ ಬಡನ, ಅವರ ನೆಮ್ಮದಿಯ ಜೀವನ, ಅವಳ ಮಾರಾಟ, ಅವಳು ಅನು 
ಭವಿಸಿದ ಹಿಂಸೆ ಮುಂತಾದವುಗಳು ಛಕಭಕ್ಕೆಂದು ಎಗಿದುಬಿಡುತ್ತವೆ. ಅವಳ 
೨ತ್ಮವೃತ್ತಾಂತ ಕೇಸ್‌ ಹಿಶ್ಬರಿಯ ಹಾಗಿದೆ. ಅವರ ಸಮಸ್ಯೆ ಕಾದಂಬರಿ ತಿಳಿದಿರು 

ಸರಳವಾಗಿರದಿದ್ದರೂ ಲೇಖಕರ ನಿಲುವೇನೆಂಬುದಂ 
ಅದರಿಂದ ಸ್ಪಷ್ಟವಾಗುತ್ತದೆ. ಘಟನೆ ಪಾತ್ರಗಳ ಮೂಲಕ ವೇಶ್ಯೆಯರ ಬದಾಕಿನ 
ಘೋರವನ್ನು, ಕೊಳಕಿನಲ್ಲೂ ಅವರು ಮನುಷ್ಯರಾಗಿರುವುದನ್ನು  ಮೂರ್ತಗೊಳಿ 
ಸಲು ಮಾಡಿರುವ ಪ್ರಯತ್ನ ಮತ್ತು ಅಬ್ಬರವಿಲ್ಲದ ಸಂಯಮದ ನಿರೂಪಣೆ 
ವರು ಪ್ರಗತಿ ಶೀಲರಿಂದ ಭಿನ್ನವಾಗುವಂತೆ ಮಾಡಿವೆ. 


ದ್‌್‌ ಬಸಿ ಸದ 
ಉಂಟ ಸಳ) ಆಳಲು 


೨ + 
ಔದಾರ್ಯ, ಸ್ನೇಹಪರತೆ, ಲೆಕ್ಕಾಚಾರದ ಸಂಬಳಕೆಟ್ಟು ಅವರ ಸಂಪಾದನೆ 
ಯನ್ನೆಲ್ಲ ಸುರಿಯುವ ಸಾಹುಕಾರರ ಅಮಾನುಷತೆ; ಹಣ ವಸೂಲಿ ಮಾಡುವ 
ಎಷು 


ಫನ್‌ 
ಚಿತ್ರದ ಕುಟ್ಟನ ಕ್ರೂರತೆ. ತಮ್ಮತಮಲ್ಲೆ ತಮಾಷೆ ಮಾಡಿಕೊಳ್ಳಬಲ್ಲ ಅವರ 
ಹುಸೈಪ್ರಸ್ನೆ, ರೂಮಬಾಯಾಗಿ ಬಹಳ ಕಾಲದಿಂದಿರುವ ಬಾಬಣ ನ ಮನುಷ್ಯತ್ವ. 
ಣ 


(೬ ಸಂಕ್ರಮಣ 


'ಮುಂತುದ ಶಾರದಾ-ಶಿವನಂಜರ ಕತಿಗೆ ಸತಿ ಲೆಯಂತಿರುವ ಸನ್ನಿವೆ"ಶಗಳನ್ನು 

ತುಂಬ ಚೆನ್ನಾಗಿ ಅತ್ಚು ಕಟ್ಟುಗಿ ವಿರೂಪಿಸಿವಾ ರೆ. ಈ ವಿವರಗಳು ಸರಳವಾಗಿ 
ಎ 

ಅದಿರುವುದನ್ನು ಗಮನಿಶಬೇಕುಗುತ್ತದೆ. ಇವು ಫೊಟೊ ಮೌಟಟಿನ ಹಾಗೆ ಚಿತ್ರ 

ಎದ್ದು ಕಾಣುವುದಕ್ಕೆ ಸಹಾಯ ಮಾಡಿವೆ. ಆವರೆ. ಈ ಮೌನಟ ಚಿತ್ರಕ ನುಗುಣ 

ವಾಗಿರದೆ ಕೊಂಚ ದೊಡ್ಡದಾಗಿದೆ. 


ತ್ಮೆ 


ವಾಸ್ತವದ ಕ್ರೂರನನ್ನೂ ಉಸ್ರೇಕಗೊಳ್ಳದವೆ. ನೋಡಬಲ್ಲ ಲೆಃಖ ಸಾಮರ್ಥ್ಯ 
ಣಾ ಟೇ 
ಅಚ್ಚು ಕಟ್ಟುವ ಸಂಯಮದ ನಿರೂಪಣೆ ಮತ್ತು ಜನಪರ ಆಶಯಗಳಿಂದಾಗಿ 


`"ಹುಡಕಾಡಿ ಬಂದ ಹೊನ್ನಿನ ಬದುಕು” ಕಾದಂಬರಿ ನಮ್ಮ ಗಮನವನ್ನೂ ಸೆಳೆಯುತ್ತದೆ. 


೨. ಸಣ್ಣಕತೆ ಕೆಲವು ಲೇಖನಗಳು : ಕೇಶವಶರ್ಮ ಕೆ. 


“ಸಣ್ಣ ಕತೆ: ಕೆಲವು ಲೇಖನಗಳು” ಸಾಹಿತ್ಯ ಮತ್ತು ವಿಮರ್ಶೆಯನ್ನು 
ರವಾಗಿ ತೆಗೆದುಕೊಳ್ಳು ತ್ತಿರುವ, ಕೆ. ಕೇಶವಶರ್ಮರ ವಿಮರ್ಶಾ ಲೆಃಖನ೯ಳ 
ಸಂಗ್ರಹ. ಇಲ್ಲಿನ ಏಳೂ ಲೇಖನಗಳು ಸಣ್ಣ ಕತೆಗಳನ್ನು (ನವ್ಯ ಸಂಪ್ರದಾ 
'ಮಕ್ಕೆ ಸೇರಿದ 'ಖಾಸನೀಸರ ಕಥೆ'ಯನ್ನು ಬಿಟ್ಟರೆ) ನವೋದಯದ ಮೊ 
ಮತ್ತು ದಲಿತ-ಬಂಡಾಯದ ಕತೆಗಳನ್ನು ತಮ್ಮ ಅಭ್ಯಾಸಕ್ಕಾಗಿ ಆಯ್ಕೆ ರಾಡಿ 
ಕೊಂಡಿವೆ. 


ತ್ತ 
(3 
6! 
[8] 
(Gl 
ತ 


ಜಿ. ರಾಜಶೇಖರ, ಡಿ. ಆರ್‌. ನಾಗರಾಜ ಮುಂತಾದ ವಿಮರ್ಶಕರು ಹೋಗು 
ತ್ತಿರುವ ಜಾಡಿನಲ್ಲಿಯೇ ಈ ಲೇಖಕರೂ ನಡೆಯಲು ಪ್ರಯತ್ನಿ ಸಿರುವುದನ್ನು 
ಈ ಸಂಕಲನ ತಿಳಿಸಿದೆ. ಸಮಾಜಶಾಸ್ತ್ರ, ಮಾನವಶಾಸ್ತ್ರ. . ರಾಜಕೀಯ.ಶಾಸ್ತ್ರ 
ಮುಂತಾದ ಸಾಹಿತ್ಯೇತರ ಶಿಸ್ತುಗಳ ನೆರವನ್ನು ಇವರ ವಿಮರ್ಶೆಯೂ ಬಳಸಿ 
ಕೊಳ್ಳೆಲಾರಂಭಿಸಿದೆ. ಮುಖ್ಯವಾಗಿ. ಮಾರ್ಕ್ಸ್‌ವಾದಿ ವಿಚಾರಗಳು ಇವರ ವಿಮರ್ಶೆ 
ಯನ್ನು ರೂಪಿಸಿವೆ. ಡಯಲಿಕ್ಟಿಕಲ್‌ ವಿಧಾನವೇ ಸಮಗ್ರವೆಂಬ ನಂಬಿಕೆ ಅವರಿ 
ಗಿದೆ, ಹೊಸ ವಿಮರ್ಶೆ ವಿಶ್ಲೇಷಣೆ ಮತ್ತು ದರೌಲ್ಯಮಾಪನ ವಿಧ;ನದಲ್ಲಿ ನವ 
ವಿಮರ್ಶೆಗಿಂತ ಬೇರೆಯಾ:ಲು ಪ್ರಯತ್ನಿಸುತ್ತಿದೆ. ಕೃತಿಗಳು ಹುಟ್ಟಿದ ಸಂಸ್ಕ 
ತಿಕ-ಸಾಮಾಜಿಕ ಸಂದರ್ಭದ ವಿವೇಚನೆಯ ಮೇಲೆಯೇ ಇಲ್ಲಿನ ಲೇಖನಗಳ 
ಒತ್ತುಬಿದ್ದಿರುವುದು ಸಹಜವಾಗಿಯೇ ಇದೆ. 


ಕ ತಿಯೊಂದರ "ಹುಟ್ಟಿಗೆ ಕಾರಣವಾಗುವ ಸಾಂಸ್ಕೃತಿಕ--ಸಾವರಾಜಿ ಮತ್ತು 
ತ 1 ತ್‌ ತಾ 
ಚಾರಿತ್ರಿಕ ಸಂದರ್ಭಕ್ಕೂ ಮತ್ತು ಆಯಾ ಕೃತಿಗಳ ರೂಪ-ಬಂಧ-ಆ$ ತಿಗಳಿಗೂ 


ಸಂಕ್ರವಂಣ vy 


ಇರುವ. ಕಾರ್ಯ-ಕಾರಣ ಸಂಬಂಧವನ್ನು ಗುರುತಿಸ ಸುವ ಪ್ರಯತ್ನ ವನ್ನು "ಇಲ್ಲಿನ ' 
ವೆ. ಕತಿಯೊಂದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲ. 
ತಿಯ ಹೊರಗಿನ ಅ ೨೦ಶಗಳು ಮುಖ್ಯ 
೪ | 

ವಃಗುತ್ತವೆಂಬುದರಲ್ಲಿ ಅನುಮಾನವಿಲ್ಲ. ಆವರೆ, ಸಾಹಿತ್ಯ ಇತರ ಕಲೆಗಳಂತೆ 
ಪ್ರತಿಭಾವಂತ ವ್ಯಕ್ತಿಯೊಬ್ಬನ ಸೃಷ್ಟಿ ೦ಬುವನ್ನು ನೂವು ಮರೆಯಬಾರದು. 
ಗೆ.:ಕಾರಣವುಗುವ ಎಲ ಪ್ರೇರಣೆಗಳನ್ನು ವಿರಿ ಆದು 

ಪ್ಟಿಯಾಗಿರುತ್ತದೆ. ಆ ಸೃಷ್ಟಿಯ ಸೋಜಿಗ. ಮಾಂತ್ರಿಕತೆ, 


ಕ್ತಿ, ಆಶಯ-ಅಭಿವ್ಯಕ್ತಿಗಳ ಸಿಂಬಂಧ. ಇವುಗಳನ್ನು ಗುರುತಿಸ 


ಲ 
EN ~ ಎ 
~~ ತ್ಯಾ Cas ಾ' ಸ ») ೨ ೪ 
ಮುತ್ತು UD bo ಕ ಸ್ರ PY) 
ತಾಡನ 
we 


© 


ಒಂದು ಕೃತಿಯ 
ಒಂದು ಹೊಸ 
ಮುದಗೊಳಿನು ಇರಿ 
ದಿದ್ದರೆ ವಿಮ 


೨ ಎ೨.) ಇಟಿ ರ್ಮ ಎಡಿ ಪಾರು ರಾಲ್‌ ಕತಿ ಆ ಡಾ 
ಮೇಲೆ ಯೇ ಒತ್ತು ಬಿದ್ದರೆ ಸಾಹಿತ್ಯ. ಸಾಮಾಜಿ* ವಿ 


| 
«) 
ಆ 
3} 
ಈ | 
(5) 
ಮ 
"ತ 
ತ್ರ 
೨ 
30 
fl 
4 
fo 
(ಈ, 
Gs 
ಸೆ 
21 
4 
¢ 
೪. 
2 
[©] 
3 
3 
ಚ] 
ಟಿ 


ವ್ರ 
ಅಪಾಯವಿದೆ. ಇಲ್ಲಿನ ಲೇಖನಗಳಲ್ಲಿ ಕೃತಿಗಿಂತ ಕೃತಿ ಹಟ್ಟಿದ ಚಾರಿತ್ರಿಕ- 
ಸಾಮಾಜಿಕ ಸಂದರ್ಭದ ಮೇಲೆ ಹೆಚ್ಚು ಒತ್ತು ' ಬಿದ್ದಿದ್ದರೂ "ಕೃತಿ" ಮತ್ತು 
ಕತಿಯ ಹೊರಗಿನ ಸಂಗತಿಗಳ ನಡುವೆ ಸಮತೂ ಇರವನ್ನು ಸಾಧಿಸಿಕೊಳ್ಳಲು 

ಣಿ ನುವು ಗಮನಿಸಬೇಕಾಗುತ್ತದೆ, ನಾವು ಮೆಚ್ಚಬೆ "ಕಾದ 
ಮತ್ತೊಂದು ಗುಣ ಈ ಲೇಖನಗಳ ತಣ್ಣ ಗಿನ ದನಿ. 


ವಸಾಹತು ಶಾಹಿಯ ಪ್ರಭಾವ, ರಾಷ್ಟೀಯ ಆಂದೋಲನ, ಹೊಸ ಉತ್ಸಾದನಾ_ 
ಸಂಬಂಧಗಳಿಗೂ; ಸಾಮಾಜಿಕ-ಸಾಂಸ್ಕೃತಿಕ ಸುಧಾರಣೆಗೆ ಆ ಕಾಲದವರು ತೊಡ * 
ಗಿನ್ನಕ್ಕೂ ಮತ್ತು ಅವರ ಸುಧಾರಣಾ ಮನೋಭಾವಕ್ಕೂ ಹಾಗೂ ಆ ಕಾಲದ 
ಸಣ್ಣಕತೆಗಳ ಸರಳ ಅಥವಾ ವಿವರಣಾತ್ಮಕ ಬಂಧಕ್ಕೂ ಇರುವ ಸಂಬಂಧ 


ವನು “ಸ್ವಾತಂತ್ರ ಪೂರ್ವ ಸಣ್ಣ ಕತೆಗಳು ; ಒಂದು ಅಭ್ಯಾಸ” ಮತ್ತು 
“ಕ್ಷೆರೂರರ ಮಲ್ಲೆ:ಶಿಯ ನಲ್ಲೆಯರು” ಜಸ ವಿವರಎಂಗಿ ಚರ್ಚಿಸಿವೆ. ದಲಿತ- 
ಬಂಡಾಯ ಕತೆಗಳ: ಸರಳ ಆಕೃತಿಗಳಿಗೂ ನಮ್ಮ ಸಂದರ್ಭಕ್ಕೂ ಇರುವ ಸಂಬಂಧ 
ವನ್ನು `ತಬರನ ಕತೆ' ಮಂತ ಜೆ ಲೇಖನಗಳು ಗುರುತಿಸಿವೆ 


ನನೂ:ದಯವ ಮೊದಲ ಹಂತವ ಸಣ್ಣ ಕತೆಸಳ ಬೆನ್ನಿಗಿರುವ ತಾತ್ವಿಕತೆಯನ್ನು ಸಂಕ್ಷಿ 
ಪ್ಲವಾಗಿ ತಿಳಿಸಲು ಪ್ರಯತ್ನಿಸಿರುವ “ಸ್ವಾತಂತ್ರ್ಯ ಪೂರ್ವ ಸಣ್ಣ "ಕತೆಗಳು; ಒಂದು 
ಅಭ್ಯಾಸ” ಈ ಸಂಕಲನದ ಮುಖ್ಯ ಮತ ಶ್ರ ಮಹ ತ್ವಾ ಕಾಂಕ್ಷಿ “ಏನ, ಕೃತಿಯ 
ಕಾರಗಳ ಮೇಲೆಯೇ ಈ ಜಾ "ತನ್ನೆ ಲಕ್ಷವನ್ನು ತಯ 
ಸಿದ್ದರೂ ಕೂಡ ಲೇಖನದ ಆಶಯಕ್ಕೆ ಅವು ಅಗತ್ಯವಾಗಿವೆ. ಅನೇಕ ವಿಷಯ 
ದ್‌ ೧.೧ ° ನದಲಿ €೮ಂನಿಂಡೆ ಇಂ 
ಗಳನ್ನು ಒಂದೇ ಲೇಖನ ಹೇಳಬೇಕೆಂಬ ಉತ್ಸಾಹದಿಂದಾಗಿ ಈ ಲೇಖನ 
ಕೊಂಚ ಗಡುಚಾಗಿದೆ. ಆದರೂ ಆಳವಾದ ವಿಸ್ತಾರವಾದ ಅಭ್ಯಾಸ ಈ ಲೇಖನದ 
ಹಿಂದಿರುವುದನ್ನು ನಾವು ಮರೆಯುವಂತಿಲ್ಲ. 


೪೮ K ಸಂಕ್ರಮಣ 


ಆದರೆ "ತಬರನ ಕತೆ'ಯ ಬಗ್ಗೆ ಈ ಮಾತನ್ನು ಹೇಳಲು ಆಗುವುದಿಲ್ಲ, “ಪಠ್ಯ'ವನ್ನು 
ಅಲಕ್ಷಿಸಿ, ಕೃ ತಿಯ ಹೊರಗಿನ ವಿವರಗಳನೆ ಬ ಅದು ಗಮನಿಸಿದೆ. ಪಠ್ಯವೆ: ಅಂತಿಮವಲ್ಲ 
ಮೆಬುದನ್ನು ಅಲ್ಲಗಳೆಯಲಾಗುವುದಿಲ್ಲ... ನಿಜ. ಆದರೆ, ಹೊಸವಿಮರ್ಶೆ ಇವೆರಡನ್ನು 
ಸಮನ್ವ ಯ ಗೊಳಿಸಿಕೊಳ್ಳು ವ ಸ:ಧನೆ ಮಾಡಬೆ:ಕುಗಿದೆ. ಆರು ಪುಟಗಳ ಈ ಲೇ ಖನ 
ಕೊನೆಯ ಒಂದು ಪುಟದಲ್ಲಿ ಮಾತ್ರ ಕತೆಯ ಬಗ್ಗೆ ಮಾತಾಡುತ್ತದೆ, ಸಾಹಿತ್ಯ ಚರಿ 
ತ್ರಯ ಒಂದು ಉತ್ಪಾದ ದನೆ ಎಂಬ ತಿಳುವಳಿಕೆ "ಈ ರೀತಿಯ ಅಸಮತೋಲನಕ್ಕೆ 
ಕ.ರಣವೇ ? ಜಿ. ಹೆಚ್‌. ನಾಯಕರ ಅಭಿಪ್ರಾಯವನ್ನು ಪ್ರಶ್ನಿಸುವುದೇ ಈ ಲೇಖನದ 
ಗು ರಿಯಾಗಿದ್ದಿ ದ್ದರೆ ಲೇಖನದ ಸ್ವರೂಪವೇ ಬೇರೆಯಾಗಿರಬೇಕಿತ್ತು. ಆಗಲೂ ಕೂಡ 
ಇಷ್ಟು ದೀರ್ಫ ಪೀಠಿಕೆಯ ಅಗತ್ಯ ವಿರುತ್ತಿರಲಿಲ್ಲ. SE 
ಕೃತಿ ಮತ್ತು ಕೃತಿಯ ಹೊರಗಿನ ಸಂಗತಿಗಳ ನಡುವೆ ಒಂದು ಸಮತೂಕವನ್ನು 
ತಂದುಕೊಳ್ಳುವಲ್ಲಿ ಸುಮಾರಾಗಿ ಯಶಸ್ವಿಯಾಗಿರುವ “ಕೇರೂರರ ಮಲ್ಲೇಶಿಯ 
ನಲೆಯರು- ಒಂದು ಕತೆ” ಈ ಸಂಕಲನದ ಒಂದು ಒಳ್ಳೆಯ ಲೇಖನ. ಆ ಕತೆ ಹುಟ್ಟಿದ 
ಸಾಮಾಜಿತ3-ಚಾರಿತ್ರಿಕ ಸಂದರ್ಭಕ್ಕೂ ಕತೆಯ ವಿವರಣಾತ್ಮಕ ಬಂಧಕ್ಕೂ ಇರುವ 
ಕಾರ್ಯ ಕಾರಣ ಸಂಬಂಧವನ್ನು ಲೇಖನ ತೋರಿಸಿ; ಆ ಕಾಲದ ಕತೆಗಾರರ ಮಿತಿಗಳನ್ನು 
ಸ್ಪಷ್ಟವಾಗಿ ತಿಳಿಸಿದೆ. ಕತೆಯ ವಿಶ್ಲೇಷಣೆಯೂ ಅದರ ಜತೆ ಜತೆಗೇ ಸಾಗಿದೆ. ಚಾರಿ 
ತ್ರಿಕ ಸಂದರ್ಭದ ನೆರವಿನಿಂದ ಕೃತಿಯನ್ನು (ಪಠ್ಯವನ್ನು) ಗ್ರಹಿಸಲು. ಲೇಖನ ಪ್ರಯ 
- ತ್ಲಿಸಿದೆ, ಮೊದಲ ಲೇಖನದಂತೆ ಈ ಲೇಖನವೂ ಬಹಳಷ್ಟ ಷ್ಟನ್ನು ತುಂಬ ಬಿಗಿಯಾಗಿ 
ಅಡಕವಾಗಿ ಹೇಳಬೆಃಕೆಂಬ ಆಶಯದಿಂದಾಗಿ ಸ್ವಲ್ಪ ಕಿರಿಕಿರಿಮಾಡುತ್ತದೆ. 
ರಿವ್ಯೂ ಮಾದರಿಯ ಲೇಖನಗಳೂ ಕೂಡ ಆಯಾ ಕತೆಗಾರರ-ಕತೆಗಳ ಕೇಂದ್ರವನ್ನೂ 
ಗ್ರಹಿಸಿವೆ. ಇವುಗಳು ತಮ್ಮ ಹೆಚ್ಚಿ ನ ಅವಕಾಶವನ್ನು ಕತೆಗಳ ವಿಶ್ಲೇಷಣೆಗೆ ಮೊಸ 
ಲಾಗಿಸಿವೆ. ಈ ASA ಸಾಮಾಜಿಕ ಸಂದರ್ಭವನ್ನು ಗಮನದಲ್ಲಿಟ್ಟು ಕೊಂಡಿ 
ದರೂ ನೇರವಾಗಿ ಕತೆಗೇ ಬರುತ್ತವೆ ಮತ್ತು ಸರಾಗ ಮುಂದುವರೆಯುತ್ತವೆ. 
ಇವುಗಳ ವಿಶ್ಲೇಷಣೆ, ಧಾಟಿ, ಪರಿಭಾಷೆಗಳು ನವ್ಯರದೇ. “ರಾಮಚಂದ್ರ ದೇವ ಅವಳ 
ಮೂಗೇಲ ಮತ್ತು ಇತರ ಕತೆಗಳು” ಮತ್ತು “ಖಾಸನೀಸರ ಕಥೆಗಳು” ಚೆನ್ನಾಗಿವೆ: 
ರಾಮಚಂದ್ರದೇವರ ಕತೆಗಳ ಮೇಲಿನ ಲೇಖನ ಕೆಲವು ಹೊಸ ಅಂಶಗಳನ್ನು 
ತಿಳಿಸಿದೆ. ಇವು ಇಳು ಹೆಚ್ಚು ಯಶಸ್ವಿ ಯೂಗಿರುವುದಕ್ಕೆ ಪಠ್ಯ ವನ್ನು  -ಪ್ರಧಾನಿಮಾಗಿಬ್ಟು 
ಕೊಂಡಿರುವುದು ಕಾರಣವೇ 2 ದ ಜಬ] 
ಕೃ ತಿಯೊಂದನ್ನು ಕೃತಿ ಹುಟ್ಟಿದ ಸಂದರ್ಭದ ಹಿನ್ನೆಲೆಯಲ್ಲಿ ವಿವರವಾಗಿ, ಆಳವಾಗಿ, 
ಮತ್ತು ಗಂಭಿ: ಆಸಿ ಅಧ್ಯ ಯನ ಮಾಡಬೇಕಾದ ಅಗತ್ಯವನ್ನು ಮನವರಿಕೆ ಮಾಡಿ 
ಕೊಡುವಲ್ಲಿ ಈ ಸಂಕಲನ ಯಶಸ್ವಿಯಾಗಿದೆ. ಕೇಶವ ಶರ್ಮರು ಒಳ್ಳೆಯ ವಿಮರ್ಶ 
ಕರಾಗಿ ಬೆಳೆಯಬಲ್ಲರೆಂಬ ಭರವಸೆಯನ್ನು "ಸಣ್ಣ ಕತೆ ; ಕೆಲವು ಲೇಖನಗಳು” ನಮ್ಮಲ್ಲಿ 
ಮೂಡಿರುತ್ತದೆ. 


ಸಂಕ್ರಮಣ ೪೯ 


ಸ್ವೀಕಾರ: ಭಾಗೀರಥಿ ಹೆಗಡೆ 
(ರಾಘವೆಂದ್ರ ಪ್ರಕಾಶನ, ಅಂಕೋಲ) 
ಇದು ಭಾಗೀರಥಿ ಹೆಗಡೆ ಅವರ ಮೊದಲ ಕಥಾಸಂಕಲನ. ಇಲ್ಲಿನ ಏಳು ಕಥೆ 
ಗಳಲ್ಲಿ 'ಸ್ವೀಕಾರ' ಮತ್ತು 'ದೇವರ ಮಕ್ಕಳ'ನ್ನು' ಬಿಟ್ಟರೆ. ಉಳಿದ ಕತೆಗಳು ಪುರುಷರ 
ಅವಜೆ ಗೆ, ಕ್ರೌರ್ಯ ಹಿಂಸೆಗೆ, ಶೋಷಣೆಗೆ ಗುರಹೌಗಕುವ ಹೆಂಗಸರ ತಳವುಳ 
ವನ್ನು” ಚಿತ್ರಿಸಿವೆ. ಈ ಕತೆಗಳ ಹೆಂಗಸರು ತಮ್ಮ ತಮ್ಮ ಮಿತಿಗಳಲ್ಲಿಯೇ' ಈ 
ಅನ್ಯಾಯವನ್ನು ಪ್ರತಿಭಟಿಸಲು ಪ್ರಯತ್ನಿ ಸುತ್ತಾರೆ. ಫಿಗಟು ರಾತ್ರಿ ದುಡಿದು ತಿನ್ನು 
ವವರಾಗಿದ್ದಾರೆ. ದೇವರು, ಧರ್ಮ, ಮಠ, ಸ್ವಾ ಮಿಗಳ ಬಗ್ಗೆ ಅವರು ಹೆಚ್ಚು 
ತಲೆ ಕೆಡಿಸಿಕೊಳ್ಳು ವುದಿಲ್ಲ, ಹತಾಶೆಯ ಸ ಬದುಕಲು ೫13 ರೆ, 
ಬದುಕಿನಿಂದ: ಓಡಿಹೋಗುವುದಿಲ್ಲ. ಪುರೋಗಾಮಿ ವಿಚಾರಗಳು ಈ ಕತೆಗಳ ಬೆ 
ಹಿಂದೆ: ಇವೆ. : ಇದು, ಅವರು ಸದ್ಯದ ಕನ್ನ ಡದ ಸಂದರ್ಭಕ್ಕೆ ಬೆನ್ನು ಶೊ 
ಸಿಲ್ಲಪೆಂಬುದನ್ನು ತಿಳಿಸುತ್ತದೆ. ಅಲ್ಲದೆ, ಕ್ರಾಂತಿ ಹೋರಾಟ "ಎಂಬುದಾಗಿ ಬಡ 
ಬಡಿಸಿಲ್ಲದಿರುವುದನ್ನು ಮೆಚ್ಚ ಬೇಕಾಗುತ್ತದೆ. ಬಸ 
ಆತಕೊ.” ಸನ್‌ ಕತೆಗಳು “ನಮಗೆ ಪೂರ್ಣ ತೃಪ್ತಿಯನ್ನು ಕೊಡುವುದಿಲ್ಲ. ' 
ಯಾಕೆ ? ಇಂಥ ಕತೆಗಳನ್ನು ಬಠೆಯಲಾಗುವುದಿಲ್ಲ. ಸಂದರ್ಭ ಅಂಥ ಕತೆಗಳನ್ನು 
ಬರೆಸುತ್ತದೆ. ಕೇವಲ ಜನಪರ ಥೋರಣಗಳಿಂದ : ಮಾತ್ರ ಒಂದು ಒಳ್ಳೆಯ ಕೃತಿ 
ಯೆನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಅದಕ್ಕೆ ಸ್ವಾನುಭವದ ಒತ್ತಡವಕನೇಕಾಗುತೆ ಡೆ ಇ 
ಜತೆಗೆ ಸಾ ನ್ನು ಕಲೆಯಾಗಿಸುವ ಪ್ರತಿಭೆ ಕೂಡ ಸೂ ನಮ್ಮ ಅನೇಕ 
ಲೇಖಕರು ಈ ಕೊರತೆಯನ್ನು ಮಾತಿನಿಂದ ತುಂಬಿಕೊಳ್ಳು ವ ಪ್ರಯತ್ನ ಮಾಡು 
ತ್ತಿದ್ದಾ ರೆ. ಇಲ್ಲಿನ ಕತೆಗಳಲ್ಲೂ ಮಾತು: ಅಗತ್ಯಕ್ಕಿಂತ ಹೆಚಾ ಗಿದೆ. ಅಬ್ಬರದ, 
ಪ್ರಾ ಸಬದ್ದ ಮಾತುಗಳ ಪೋಣಿಕೆಯಿದೆ [" ಸ್ವಿ ಕಾರ”. “ವ್ಯಾ ಖ್ಯೆ '] ಭಾಷೆಯ ರೆ ಈ ರೀತಿಯ 
ಉಬ್ಬುವಿಕೆಗೆ ಭಾವುಕತೆಯೂ:ಕಾರಣವ ರುತ್ತದೆ. ಆದರೆ, ಈಜು ಬರೆದ ಕತೆಗಳಲ್ಲಿ 
ಕಕನ ಬರುವ ಇಂಥ ದೌರ್ಬಲ್ಯಗಳನ್ನು ಮುಂದಿನ ಕತೆಗಳಲ್ಲಿ ನಿವಾರಿಸಿಕೊಳ್ಳ ಲು 
ಲೇಖಕಿಯರ» ಮಾಡಿರುವ ಪ್ರಯತ್ನ ವನ್ನು ಗಮನಿಸಬೇಕಾಗುತ್ತದೆ: ? 


ಇಲ್ಲಿನ ಹೆಚ್ಚಿನ ಕತೆಗಳು ಹಿಂದಿನದನ್ನು ನೆನಸಿಕೊಳ್ಳುತ್ತಾ ಹೋಗುತ್ತವೆ. ಉದಾ 
ಹೆರಣೆಗೆ “ಸಿ ೀಕಾರ' ವನ್ನೇ “blk: ಈ ಕತೆಯ ವೆಂಕಯ್ಯ. ತನಗಿಷ್ಟ ಬಂದ 
ರೀತಿಯಲ್ಲಿ, ಯಾವುದೇ ಕಟ್ಟು ಕಟ್ಟ ಲೆಗಳಿಗೆ ಕ್ಕಾರೆ ಅನ್ನದೆ; "ಮಿ 
ಎಪ್ಪತ್ತೆ ಡು ವರ್ಷಗಳನ್ನು ಕಳೆದವನ್ನು ಕೊನೆಯಲ್ಲಿ ಒಂಟಿಯಾಗಿ ಆತಂಕಿತನಾ 
ಗುತ್ತಾನೆ. ತನ್ನ ಸ್ನೇಹಿತ ಪದ್ದಣ್ಣನ ಚೆಂದದ ಸಂಸಾರವನನ್ನ ನೋಡಿ ತನ್ನ ಜೀವನದ 
ನಿರರ್ಥಕತೆಯನ್ನು " `ಕಂಡುಕೊಳ್ಳು ತ್ತಾನೆ, -ಭಾಷೆ ಅನಗತ್ಯವಾಗಿ ತೀವ್ರತೆಯನ್ನು 
ಪಡೆದುಕೊಳ್ಳ ಲು ಈ ಕತೆಯಲ್ಲಿ ಚಡಪಡಿಸಿದೆ. ಈ ಕತೆಯ ಧೋರಣೆಯೂ ಸಾಮಾ 
ನ್ಯರದೇ ಆಗಿರುವುದನ್ನು ಗಮನಿಸಿ, 


೫೦ ಸಂಕ್ರಮಣ 


ಗಂಡನ ಅನಾಸಕ್ತಿ, ಭಾವನ ಕೌ )ರ್ಯದಿಂದ ನರಳುವ ಹೆಣ್ಣೊಬ್ಬಳ ಚಿತ್ರ 'ವ್ಯಾಖ್ಯೆ' 
ಯಂಲಿದೆ. ಸುಮಿತ್ರೆಯ: ಭಾವ ಹಗಲೂ ರಾತ್ರಿ ಅವಳನ್ನು ದುಡಿಸಿಕೊಂಡರೂ ಅವಳೆ 
ಹೊಟ್ಟೆಗೂ : ತತ್ವಾರ ಮಾಡಿದಾಗ, ಊರಹಿರಿಯ, ಸಜ್ಜನ; , ನ್ಯಾಯಪಕ್ಷಪಾಶಿ 
ಎನ್ನಿಸಿಕೊಂಡು ಮೆರೆಯುತ್ತಿದ್ದ ದೀಕ್ಷಿತರ ಬಳಿಹೋಗಿ. ತನ್ನ ಕಷ್ಟವನ್ನು "ಹೇಳಿ 
ಕೊಂಡು. ತನ್ನ ಗಂಡನ. ಪಾಲನ್ನು ತನಗೆ ಕೊಡಿಸಲು `ಕೇಳಿ, ಅವರ ಅಲಕ್ಷ್ಮಕ್ಕೆ 
ನಿರಾಶಳಾಗಿ, ಪ್ರವಾಹದಿಂದ ಉಕ್ಕಿಹರಿಯುತ್ತಿರುವ ನದಿಗೆ ಬಿದ್ದು ಸಾಯುವ ಯೋಚನೆ 
ಮಾಡುತ್ತಿರುವಾಗ, ಪ್ರವಾಹದಲ್ಲಿ ತೇಲಿ ಬರುತ್ತಿರುವ ಹಸುವೊಂದು. ಬದಕುವು 
ದಕ್ಕಾಗಿ ಹೋರಾಡುತ್ತಿರುವುದನ್ನು. ಕಂಡು, ತಾನೂ ಬದುಕಬೇಕೆಂಬ. ನಿರ್ಧಾರ 
ಮಾಡುತ್ತಾಳೆ. ಗುಡುಗು, ಸಿಡಿಲು ಮಳೆಗಳ ವರ್ಣನೆ ಸುಮಿತ್ರೆಯ ದುರಂತಕ್ಕೆ 
ಪೋಷಕವಾಗುವಂತಿದ್ದರೂ ಅವೇ ಎದ್ದು ಕಾಣುತ್ತವೆ. ಗ್ರಾಮೊಣ ಪರಿಸರದ ಅನ 
ಕ್ಷರಕ್ಕ ಬಡ ಹೆಂಗಸೊಬ್ಬಳು ಇದಕ್ಕಿಂತ ಹೆಚ್ಚಿ ನದೇನನ್ನೂ ಮಾಡಲಾಗದಿದ್ದರೂ, 
ಅಳ” ಮನಸ್ಸಿನ ಕುದಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಚಿತ್ರಿಸಲು 
ಸಾಧ್ಯವಿತ್ತು. ಕ 
"ಕಾಯಕ್ಕೆ ನೆರಳಾಗಿ'ಯಲ್ಲೂ ಗಂಡ ಮನೆ ಸೇರದೆ, ಕೊಲೆಮಾಡಿ ಜೈಲು ಸೇರಿದಾಗ 
ಹೆತಾಶಳಾಗದೆ' ಕಾವೇರಿ. ದುಡಿದು ಮನೆತನವನ್ನು ಮುಂದೆ ತರುವ ಚಿತ್ರವಿದೆ. 
“ಮನೆ' ಕತೆಯ ಜಾಹ್ನವಿ ಕೂಡ ಗಂಡನ ಜತೆಗೆ ಛಲದಿಂದ ದುಡಿದು ಮನೆ ಮತ್ತು 
ತೋಟವನ್ನು ಮಾಡಿಕೊಳ್ಳುತ್ತಾಳೆ. ಚಿಕ್ಕಂದಿನಲ್ಲಿ ಅವಳನ್ನು ಮೆಚ್ಚಿದ್ದ ಲಕ್ಷ್ಮೀಶ 
ನಿಗೆ ಅವನ ತಂದೆಯ ವಿರೋಧದಿಂದಾಗಿ ಅವಳನ್ನು ಮದುವೆಯಾಗಲಾಗುವದಿಲ್ಲ. 
ಆ: ಸಂದರ್ಭದಲ್ಲಿ ಅವನು ಬರೆದ ಕಾಗದ ಆಕಸ್ಮಿಕವಾಗಿ . ಜಾಹ್ನವಿಯ ಗಂಡ 
ರಮಾಕಾಂತನಿಗೆ ಸಿಕ್ಕು, ಅನುಮಾನದಿಂದಾಗಿ ಅವಳ ಮೇಲೆ ಕ್ರುದ್ಧನಾಗಿ, ಮೋಸ 
ಗಾರ್ತಿ ಎಂಬುದಾಗಿ ಬಯ್ದು ಮನೆಯಿಂದ ತೊಲಗಲು. ಹೇಳುತ್ತಾನೆ. ಗಂಡನ 
ಜತೆಗೆ: ಹೆಗಲಿಗೆ ಹೆಗಲು ಕೊಟ್ಟು ದುಡಿದು ಕಟ್ಟಿದ ಮನೆಯದು. ಲಕ್ಷ್ಮೀಶನಿಗೂ 
ತನಗೂ ಯಾವುದೇ : ರೀತಿಯ ಸಂಬಂಧವಿರಲಿಲ್ಲ ಎಂದು. ಪರಿಪರಿಯಾಗಿ ಹೇಳಿ 
ದರೂ ನಂಬದೆ ಮನೆಯಿಂದ ಹೊರಗೆ. ಹೋಗುತ್ತಾನೆ. ' ಅವಳ ಸ್ವಾಭಿಮಾನ ಕೆರಳಿ 
ಮನೆಬಿಟ್ಟು ಹೋಗುವ ನಿರ್ಧಾರ ಮಾಡಿದರೂ ಹೋಗಲು ಆಗುವುದಿಲ್ಲ. ಹೋಗ 
ಲಾಠದ ಮತ್ತು. ಇರಲಾರದ. ಅವಳ. ಮಾನಸಿಕ. ಸ್ಥಿತಿಯನ್ನು ಕತೆ ಚೆನ್ನಾಗಿ 
ಹೇಳಿದೆ. ಗದ್ದಲ ಮಾಡದೆ . ಅದನ್ನು ಕತೆ ನಿರೂಪಿಸಿದೆ. 
ಈ ಸಂಕಲನದ ಇನ್ನೊಂದು ಯಶಸ್ವಿ ಕತೆ “ಹೆಣ್ಣಾಗಿ...ಹುಟ್ಟೆ..,? -ಹಠಮಾಡಿ 
ಸರೋಜ ಕಾಲೇಜು ಸೇರಿ ಡಿಗ್ರಿಪಡೆದು, ಅಪ್ಪ ಅಮ್ಮಾಂದಿರಿಗೆ- ಇಷ್ಟವಿಲ್ಲದಿದ್ದರೂ 
ಎನು ಇಷ್ಟಪಟ್ಟ ಪ್ರವೀಣನನ್ನ್ನ್ನು ಮದುವೆಯಾಗುತ್ತಾಳೆ. ಮದುವೆಯಾಗಿ ವರ್ಷ 
ಕಳೆಯುವದರಲ್ಲಿಯೇ ಅವನು : ಹೆಂಡತಿಯಲ್ಲಿ: ಅಸಕ್ತಿಯನ್ನು ಕಳೆದುಕೊಂಹು, 
ಕುಡಿತ-ಇಸ್ಪೀಟುಗಳಲ್ಲಿ ಮುಳುಗಿ ಮನೆಯನ್ನು ಮರೆತಾಗ ಅವಳಿಗೆ ವಿಷಾದವೆನಿಸಿ 


ಸಂಕ್ರಮಣ ೫೧೦ 


ದರೂ ಸ್ವತಂತ್ರವಾಗಿ ಬಹಕುವ:'ಭಲದಿಂದ ನೌರಿಗೆ ಸೇರಂತ್ಪ ಳೆ: ಮಗು ಬಿದ್ದು 
ಗಾಯ ಮಾಡಿಕೊಂಡಾಗ” ನೀನು: ಕೆಲಸಕ್ಕೆ ಸೇರಿರದಿದ್ದ ರೆ: ಹೀಗಾಗುತ್ತಿ ರಲಿಲ್ಲವೆಂದು 
ಗೆಂಡ ಛೇಡಿಸಿದಾಗ, ಮೊದೆಲು-ಸರಿ ಎನ್ನಿ ಸಿದರೂ ಮರು ಕ್ಷಣದಲ್ಲಿ. ನಾನು ಮನೆಯಲ್ಲಿ 
ದ್ಹದ್ಧರೆ ಹೀಗುಗುತ್ತಿರಲಿಲ್ಲವೆಂಬ ಗ್ಯಾ ರಂಟಿಯೇನ ನು ಎಂಬುದಾಗಿ ಯೋಚಿಸುತ್ತಾಳೆ. 
ದುಡಿದು ಬದಕುವ ನಿರ್ಧಾರಕ್ಕೆ ಅಂಟಿಸೂಳ್ಳು ತ್ತಾಳೆ. ಲೆ:ಖಕಿಯರ i: ರಣೆಗಳು 
ಮತ್ತು ತಿಳುವಳಿಕೆ. ಇಂಥ ಕಡೆ ವ್ಯಕ್ತವಾಗುತ್ತದೆ. 
ಭಾಗೀರಥಿ ಹೆಗಡೆಯವರು ಒಳ್ಳೆಯ ಕತೆಗಾರರಾಗಿ ಬೆಳೆಯಬಲ್ಲರೆಂಬ ' ಭಾವನೆ 
ಯನ್ನು ಇಲ್ಲಿನ 'ಕೆಲವು ಕತೆಗಳು(" ಮನೆ' *ಹೆಣ್ಣಾಗಿಹುಟ್ಟೆ ....”) ನಮ್ಮಲ್ಲಿ ಮೂಡಿ 
ಸುತ್ತ ಜಃ | * 


ಸಾಗರ ದೀಪ : ಎಂ, ವೀರಪ್ಪ ಮೊಯಿಲಿ 

(ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು; ೧೯೮೬) 

ಸಚಿವರಾಗಿ, ಶಾಸಕರಾಗಿ ಸಾರ್ವಜನಿಕ ಜೀವನದ ನೀಟ ಪರಿಚಯಜಷನ್ನು ಪಡೆ 
ದರುವ ಎಂ. ವೀರಪ್ಪ ಮೊಯಿಲಿ ಅವರು ಬರೆದಿರುವ ಒಂದು: `ಸಾಮಾಜಿಕ 
ಕಾದಂಬರಿ "ಸಾಗರ ದೀಪ'. ಸದಾ ಬಿಜಿಯಾಗಿರುವ ರಾಜಕಾರಣಿಗಳಿಗೆ ಸಾಹಿತ್ಯ 
ದಂಥ ಕಲೆಗಳಲ್ಲಿ ತಮ್ಮನ್ನು ಸಂಪೂರ್ಣ ERE ಇಳ್ಳುವಷ್ಟು ವ್ಯವಧಃನವಿರುವ 
ದಿಲ್ಲ. : ಕೆಲವರು. ಮಾತ್ರ ತಮ್ಮ ಆಸಕ್ತಿಗಳನ್ನು ಜೀವಂತವಾಗಿಟ್ಟುಕೊಳ್ಳಲು 
ಪ್ರಯತ್ನಿಸುತ್ತಾರೆ. ಆ ಗುಂಪಿಗೆ hy ಮೊಯಿಶಲಿಯವರು ಸೇರುತ್ತಾರೆ. 
ದಕ್ಷಿಣ ಕನ್ನಡ ಜಿಲ್ಲೆಯ ಕಡಲ ತೀರದ ಮೊಗವೀರ ಸಮಾಜದ ಚಿತ್ರಣ ಇಲ್ಲಿದೆ. 
ಸಮುದ್ರದ ಜತೆ ಹಾಸುಹೊಕ್ಕಾಗಿ ಬದುಕಚೇಕಾಗಿರುವ ಅವರ ಧೈರ್ಯ-ಸಾಹ 
ಸದ ಬದುಕು ಅಷ್ಟೇ ಅನಿಶ್ಚಿ ತವಾಗಿರುವುದನ್ನು ಕಾದಂಬರಿ ತಿಳಿಸುತ್ತದೆ. ಅವರ 
ಬಡತನ, ಅಜಾ ನ್ನ ಅಧಿಕಾರ ಶಾಹಿಯ ಅಮಾನವೀಯತೆ, ಶೋಷಕರ ಕ್ರೌರ 
ಮುಂತಾದವುಗಳನ್ನು ಕಾದಂಬರಿ ಚೆನ್ನಾಗಿ ಹೇಳಿದೆ: ಅಲ್ಲದೆ, ಪೆಔಗೆವ:ರರದರಿ 
ಸಾಮುದಾಯಿಕ ಜೀವನ ಎಂಬುದನ್ನು ಕಾದಂಬರಿ ಗುರುತಿಸಿದೆ. Bye 
ರಾಜಕಾರಣಿಗಳ, ಅಧಿಕಾರಶಾಹಿಯ; ಶ್ರೀಮಂತರ, ವಕೀಲರೆ; : ಪೋಲೀಸರ, 
ನ್ಯಾಯಾಧೀಶರ ಭ್ರಷ್ಟಾ ಚಾರವನ್ನು ಬಯಲಿಗೆಳೆಯುವ ಉತ್ಸಾಹ "a ರಿದೆ. 
ಅಪ್ರಾವಕಾಣಿಕತೆ, ವಂಚನೆ, ಕುತಂತ್ರಗಳು ಹಣಸಂಪಾದನೆಗೂ; ಆ. ಹಣ ಸಮಾಜ 
ದಲ್ಲಿ ಸಾ ) ನಮಾನಗಳನ್ನು ಗಳಿಸಿಕೊಡುವ ಸಾಧನವಾಗಿರುವುದನ್ನು ಕಾದಂಬರಿ 
ಗಮನಿಸಿದೆ. ಜನಪರ ಆಶಯಗಳಿದ್ದರೂ, ಬಡತನ, ಅಜಾ ನೆ, ಹೆಣ. ಮುಂತಾ 
ದವುಗಳ ' ಹಿಂದಿರುವ ಶಕ್ತಿಗಳನ್ನು "ಗುಹೆ ು . ಪ್ರಯತ್ನಿ ಸ. ದೇವರು-ದ್ದೆವ 
ಗಳನ್ನು ಒಂದು ನೆಲೆಯಲ್ಲಿ ಅವರು ಒಪ್ಪಿಕೊಳ್ಳುವುದೇ ಮೇಲಿನ ಮಾತಿಗೆ 
ಒಂದು ಸಾಕ್ಷಿ. 


೫೨ ಟ್‌ 


ನೈಸರ್ಗಿಕ ಮತ್ತು ಶೋಷಕರ ವಿರುದ್ಧ ಹೋರಾಡಿ ಹುತಾತ್ಮರಾಗುವ ಕುಮಾರ 
ಮತ್ತು ರಾಧಾರ ಬದುಕಿನ ದುರಂತವೇ ಈ ಕಾದಂಬರಿಯ ಕತ್ತೆ ವಿಹನು 
ಮಾರುವವಳ ಮಗ ಕುಮಾರ್‌ ಬೊಂಬಾಯಿಯಲ್ಲಿ ಮೊಗವೀರರ ಸಂಘಟನೆ 
ಮಾಡಿ ಸಂಘ ಸ್ಥಾಪಿಸಿ, ಊರಿನ ಸಾಹುಕಾರ ಬಂಟಪ್ಪನನ್ನು ಎದುರು ಹಾಕಿ 
ಕೊಂಡು, ವೂನುಗಾರರಿಗೆ ಅವನು ಮಾಡುತ್ತಿ ದ್ಧ ದಗಲಬಾಜಿಯನ್ನು ಬಹಿರಂಗೆ 
ಗೊಳಿಸಿ, ಮೂನುಗಾರರ ಸಹಕಾರಿ ಸಂಘ ಸ್ಥಾಪಿಸಿ, ಅವರನ್ನು ಶೋಷಣೆಯಿಂದ 
ಮುಕ್ತಮಾಡಲು ಹೋರಾಡುತ್ತಾನೆ.. ಈ ನಡುವೆ ತಾನು ಪ್ರೀತಿಸಿದ ರಾಧಾ 
ಳನ್ನು ಮೊದಲು ಆತಂಕಗಳು ' ಬಂದರೂ ಮದುವೆಯಾಗಿ ಅವಳ ಉತ್ತೇಜನ 
ದಿಂದ ಹೋರಾಟವನ್ನು ಮತ್ತಷ್ಟು ಬಿರುಸುಗೊಳಿಸುತ್ತಾನೆ. ಶೋಷಕರಿಗೆ ಪೆಟ್ಟು 
ಬೀಳುತ್ತಿರುವಾಗಲೆ 'ಪ್ರಕೃತಿ' ನೆರೆಯ ರೂಪದಲ್ಲಿ ಮಃನಿಸನ್ನು ತೋರಿಸುತ್ತದೆ. 
ಈ ಸಂದರ್ಭವನ್ನು ಬಂಟಪ್ಪ ಬಳಸಿಕೊಂಡು, ಪರಿಹಾರ ಕಾರ್ಯಕ್ರಮಗಳನ್ನು 
ಸಂಘಟಿಸಿ, ಕುಮಾರನನ್ನು ದೂರವಿರಿಸಿ, ತನ್ನ ಉದಾರತೆಯನ್ನು ತೋರಿಸಿಕೊ 
ಳ್ಸಲು ಪ್ರಯತ್ನಿಸುತ್ತಾನೆ. ಅನ್ನದಲ್ಲಿ ವಿಷ ಹಾಕಿಸಿ; ಹಂಚಿಸಿ ಅದರ ಆರೋಪ 
ವನ್ನು. ಕುಮಾರನ ತಲೆಗೆ ಕಟ್ಟಿ, ' ಜನ ಅವನನ್ನು ರೂಚ್ಚಿನಿಂದ' ಹೊಡೆದು 
ಸಾಯಿಸುವಂತೆ: ಮಾಡುತ್ತಾನೆ. ಕಲ್ಲಪ್ಪನಿಂದ ಸತ್ಯ ಗೊತ್ತಾಗುವ ಹೊತ್ತಿಗೆ ಕಾಲ 
ಮಿಂಚಿ ಹೋಗಿರುತ್ತದೆ. ಮುಂದೆ ನಮ್ಮ ಸಾಮಾನ್ಯ ಕುದಂಬರಿಗಳಂತೆ ಶೋಷ 
ಕರಿಗೆ ಶಿಕ್ಷೆ ಆಗುತ್ತದೆ. 

ಕುಮಾರ . ಈ : ಕಾದಂಬರಿಯಲ್ಲಿ ಆದರ್ಶ, ಧೈರ್ಯ, ಛಲ ಸಾಹಸ ಹೋರಾಟ 
ಗಳ ಸಾಕಾರ ಮೂರ್ತಿಯಾಗಿದ್ದಾನೆ. ಜನಪ್ರಿಯ ಸಿನಿಮಾ ನಾಯಕರ ಪಡಿಯಚ್ಚಾಗಿ 
ಬಿಟ್ಟಿದ್ದಾನೆ. ಜನಪ್ರಿಯ ಕಾದಂಬರಿ ಅಥವಾ ಸಿನಿಮಾನಾಯಕರ ವ್ಯಕ್ತಿತ್ವಕ್ಕೆ 
ಎರಡು ಮುಖಗಳಿರುತ್ತವೆ. ಅಡ್ಡಿ ಆತಂಕಗಳನ್ನು ಜಯಿಸಿ ಪ್ರೇಮಿಯನ್ನು ಪಡೆಯು 
ವುದು ಒಂದು; ಇನ್ನೊಂದು ಅನ್ಯಾಯ ಅನೀತಿಯ ವಿರುದ್ಧ ಹೋರಾಡುವ 
ಉದ್ಧಾರಕನದು. ಈ ಕಾದಂಬರಿಯೂ ಇದೇ ಧಾಟಿಯಲ್ಲಿದೆ. ಅಲ್ಲದೆ ಭಾಷೆ-ಶೈಲಿ 
ಜನಪ್ರಿಯ. ಕಾದಂಬರಿಗಳ ಜಾಡಿನಲ್ಲಿಯೇ ಸಾಗಿವೆ. ಪ್ರಾದೇಶಿಕ ವಿಶಿಷ್ಟ ಪದಗಳ 
ಬಳಕೆಯಿಂದ ತುಸು ಭಿನ್ನವೆನ್ನಿಸಿದರೂ ನಿರೂಪಣೆ-ದೃಷ್ಟಿಕೋನಗಳು ಜನಪ್ರಿಯ 
ಕಾದಂ%ರಿಗಳ ಅಚ್ಚಿನಲ್ಲಿಯೇ ಇವೆ. ಆದರೆ, ಪಾತ್ರಗಳ ಅಂತರಂಗವನ್ನು ಸೂಚಿಸಲು 
ಪ್ರಕೃತಿಯನ್ನು ಬಳಸಿಕೊಂಡಿರುವುದನ್ನು ಮೆಚ್ಚಬೇಕಾಗುತ್ತದೆ. 

ಕಾದಂಬರಿಯೆ ಮುಖ್ಯ ಎಳೆಯಾದ `ಕುಮಾರ-ಬಂಟಪ್ಪರ' ಮುಖಾಮುಖಿಯ . 
ಚಿತ್ರ ಚೆನ್ನಾಗಿ ಬಂದಿದೆ. ವಾಸ್ತವ ಬದುಕನ್ನು ನೇರವಾಗಿ ದಾಖಲಿಸಲು ತೊಡಗಿ 


ರುವುದನ್ನು ನಾವು ಗಮನಿಸಬೇಕಾಗುತ್ತದೆ. ಮೊಗವೀರರ ನಂಬಿಕೆ ಆಚೆರಣೆ ರೀತಿ 
ರಿವಾಜುಗಳನ್ನು ಅಲ್ಬಪ್ರಮಾಣದಲ್ಲಾದರೂ ಕಾದಂಬರಿ ತಿಳಿಸಿದೆ, ಒಂದು 

8 \ | ೨ 
ಒಳ್ಳೆಯ ಪ್ರಯತ್ನ, 


ಸಂಕ್ರಮಣ ೫೩ 


ಪುಸ್ತಕ ಸ್ವೀಕಾರ 


ಕಾನ fre 
ಮ್ಯಾನಿಫೆಸ್ಟೋ: ಸರಜೂ ಕಾಟಕರ; ಪ್ಯಾ ಥಲ್‌ ಪ ಪ್ರ. ಹುಬ್ಬಳ್ಳಿ: LA ರೂ.೧೨ 
ಕುಲಚೆಕ್ರ: ಎನ್‌. ಎಸ್‌. ಗದಗಕ ರ; ಧಾರವಾಡ: ೧೯೮೮: ರೂ.೫ ' 
ನನ್ನ ಸುತ್ತು: . ದೇವೆ`ಂದ್ರಕುಮಾರ ಹಕಾರಿ; ಪ್ರ.ಜಿ. ಕಲ್ಲಯ್ಯ, ಬೆಂಗಳೂರು; 
೯೮೭: ರೂ.೧00 
ಎಲ್ಲದಕ್ಕೂ ಬೇಕು fs ವಸ್‌ ಔಚ್‌. ಸಿದ್ಧಲಿಂಗಸ್ವಾ ಮಿಃ ಸುಜಾತ ಪ್ರ, 
ಎವಣಗೆರೆ: ೧೯೮೭ : ರೂ, ೧೦ | 
ಬೆಡಗು : ಒಡೆಯರ್‌ ಡಿ. ಹೆಗ್ಗಡೆ: ಮಿಥುನ . ಪ್ರ, ಮಂಗಳ ಗಂಗೋತ್ರಿ; 
` ೧೯೮೭;ರೂ. ೭.2೦ | | 


ಜಂಕ್ಕನ್‌ ಕವಿತೆಗಳು : ಅರವಿಂ ದ ನಾಡಕರ್ಣಿ; ಗೀತಾ ಬುಕ್‌ ಹೌಸ್‌; ಮೈಸೂರು; 
೧೯೮೭; ರೂ. ೧೨,೫೦ NR 


ಅಭಯ: - ಆರ್‌. ಎಸ್‌. ಸುತ; ಕನ್ನಡ ಸಾಹಿತ್ಯ ಸಂಗಮ, ಮುಂಬಯಿ; 
೧೯೮೭; ರೂ.೮ 

ಸಂಕ್ರಾಂತಿ : ತಾ. ನಂ.-ಕುಮಾರ ಸ್ವಾಮಿ; ವಿಗ್ನಾನ್‌ ಪ್ರ, ಆನೇಕಲ್‌; 
೧೯ ೮೮; ರೂ. ೧೫ 


ಆರೋಹಣ : ಕಾವ್ಯ ಜೀವಿ; ಸಹನಾ ಪ್ರ. ಶಿವಮೊಗ್ಗೆ: ೧೯೮೮; ರೂ.೬ 
ಬೇಡಿಕೆ: ಅಶೋಕ ನರೊಡೆ, ೧೯೮೮; ರೂ.೫ 


ನವಸುವು ; ೭ ಚಂದ್ರಶೇಖ ಭಿ ನ ಹಳ್ಳಿ; ಸ್ವರ್ಣಪ ಬ್ರ, fg j= ಪ್ರಾಜೆ ಣೆ 
೧೯೮೭: ರೂ, 8 ತೆ 


ದಾರಿ ಎಚ್ಚೆತ್ತಿದೆ : ' ಕೊಂಪಿ ಗುರುಬಸಪ್ಪ; ಸಂಕೀರ್ಣ ಪ್ರ, ಹಿರೇಹಡಗಲಿ; ೧೯೮೭ 
ರೂ..೧೦ 
ಮೂರು ಬಣ್ಣ ನ ಕವನ * ಬಿ. ಬಿ. ಪೂಜಾರಿ; ವೀರೇಶಪ್ರ, ಸಾ 
೯೮೬; ರೂ. ೧೦ 
ದಿಗಂಬರ ಕಾವ್ಯ ;  ಅನು-ಗುರುಮೂರ್ತಿ . ಪೆಂಡಕೂರು; ಯುವಕರ: ಸಂಘ 
ಹ. ಬೊ. ಹಳ್ಳಿ, ೧೯೮೮; ರೂ. ೨೦ 
ನಾನೇಕೆ ಮಾತನ ೨ಡುವುದಿಲ್ಲ' 7-ಟಿ:ಎಸ್‌. ರಾಜೇಂದ್ರ: *ಪ್ರಸಾದಳ ಪ್ರಭಪ್ರಸ 
ಹೊಸದುರ್ಗ ; ; ೧೯೮೮; ರೂ. ೬ ಸ 
, ಬಯಲು: ಡಿ. ಬಿ, ಬಡಿಗೇರ ;- ಮಧುಮಾಲಾ ಪ್ರ, ಪಶುಪತಿಹಾಳ;. ೧೯ ೮೮ 
ರೂ. ಹಿ 
ಮತ್ತೆ ಚಿಗುರುವೆವು ; ಶೀಲಾ ಅಂಕೋಲಾ ; ; ಪ್ರಸನ್ನ ಚಂದ್ರ ಪ್ರ್ಯ ಬೆಂಗಳೂರು; 
೧೯೮೮; ರೂ. ೧೦ ಜ್ರ 
ಕನ್ನಸುಗಳು ಸಾಯುತ್ತಾವೆ : ಶ್ರೀನಿವಾಸ ಜಾಲವಾದಿ, ಹವ್ಯಾಸಿ ಪ್ರ, ವಿಜಾಪುರ; 
| ೧೯೮೮; ರೂ. ೫ | K. 
೫೪ ಸಂಕ್ರಮಣ 


ಅಂತರಂಗ : ಬಸವರಾ% ಕುಸುಗಲ್ಲ: ಪಾರ್ವತಿ ಪ್ರ, ಇಂಗಳಹಳ್ಳಿ; ೧೯೮೮ ರೂ. ೬ 
ಕೊಂಪೆ-ಚಾತು ಸಂಹಾರ : ದೇಶಕುಲಕರ್ಣಿ; ಸುವಿದ್ಕಾ ಚ ಬೆಂಗಳೂರು; 
೩ ೧೯೮೮; ರೂ. ೧೨ 
ನಾನು ಮತ್ತು ನೆರಳು: ಮೋಹನದಾಸ ಧಾವಸ:ರ: ಬೆಂಗಳೂರು: ೧೯೮೮ 
ರೂ. ೧೫ 
ಸಿಂಧೂ ನದಿಯ ದಂಡೆಯ ಮೇಲೆ: ಹಸನ ತಾಳ್ಯ; ಸಂವಾದ ಪ್ರ, 
ಮಲ್ಲಾಡಿ ಹಳಿ; ೧೯೮೮;" ರೂ. ೧೨ 
ಶ್ರಮಶಕ್ತಿ : ಕಿರಣ ವೀರ್ನಾಭಾಯಿ; ಗ! ಕಿರಣ ಪ್ರ ಗೋಕಾಕ; 
೧೯೮೮; ರೂ. ೨.೫೦ 


ಧ್ವನಿಗಳು: ಸಂ- ರಾ.ಹ ರಮಾಕುಮಾರಿ, ಬಿ. ಸಿ. ಶೈಲ, ಮೇಘ ಪ್ರ, 


ತುಮಕೂರು; ೧೯೮೮; ರೂ. ೧೨ 
ನೀನಾ : ಸಿದ್ದಲಿಂಗ ಪಟ್ಟಣಶೆಟ್ಟಿ; ಅನನ್ಯ ಪ್ರ. ಧಾರವಾಡ; 
೧೯೮೮ ೮ ೧ನೇ ಮ): ರೂ. ೧೫ 
ಅನಿವಾರ್ಯ : ಜಿ. SSR ಉಮೇಶ ಪ್ರ, ಹರಪನಹಳ್ಳಿ; ೧೯೮೮; ರೂ. ೪ 


ಹಾಡಿದ್ದೇ ಹಾಡು : ಎಸ್‌. ಆರ್‌. ಗುರುನಾಥ: ಅಪೂರ್ವ ಪ್ರ, ಸಿಂಗಾಪುರ; 
೧೯೮೭: ರೂ. ೫ 

ನೀನೇ ನನ್ನ ಆಕಾಶ : ಕಮಲ ಹೆಮ್ಮಿಗೆ; ಪ್ರಭಾ ಪ್ರ, ಧಾರವಾಡ; ೧೯೮೭; ರೂ. ೧೮ 

ಒಂದಿಷ್ಟು ಕವಿತೆಗಳು ಬಿ. ಟಿ ದೇಸಾಯಿ; ಹೊಸ ಕಾವ್ಯ ಪ್ರ. ಹೈದ್ರಾಬಾದ; 


೧೯೮೪ ಸಳ Yo 
ಕನ್ನಡ ಕಹಳೆ ;.. ಎಂ. ರಾಜಕುಮಾರ; ಚಿತ್ರರಾಜ್‌ ಪ್ರ. ಹಿರಿಯೂರು; 


೧೯೮೭; ರೂ.೫ 

ನಿಸರ್ಗ ಕನ್ಮೆ : ದುರ್ಗಾಸುತೆ: ಶ್ರೀಲೀಲಾ ಪ್ರ, ಬೆಂಗಳೂರು; ೧೯೮೮ 

ಅಪ್ಸರೆ ; ಆನೇಕಲ್‌ ಕೃಷ್ಣಮೂರ್ತಿ ಕಾಟಿ; ಪ್ರತಿಭಾ ಗಂಗೋತ್ರಿ ಪ್ರ, ಆನೇಕಲ್‌: 
೧೯೮೮; ರೂ. ೧೨ 


ತಟ್ಟೇರಾಯ ಮತ್ತು ನಾನು: ವಿ. ಎಸ್‌, ಶ್ಮಾನ್‌ಭಾಗ್‌; ಪ್ರಯೋಗ ಪ್ರ, 
ಮುಂಬಯಿ; ೧೯೮೭; ರೂ. ೫ 

ಶ್ರಮವೇ ದೇವರು : ಕ್ಸ. ಶಿ. ಹೆಗಡೆ; ಕನ್ನಡ ಸಾಹಿತ್ಯ ಸಂಗಮ, ಮುಂಬಯಿ; 
೧೯೮೭; ರೂ. ೧೦ 

ವಾಸ್ತವ: ' ವಿಷ್ಠುನಾಯ್ಕ: ಶ್ರಿ ರಾಘವೇಂದ್ರ ಪ್ರ, ಅಂಬಾರಕೊಡ 
೧೯೮೮; ಡ್ಯ ೧೫ | 

ನಿವೇದನೆ : ಬಿ. ಎಸ್‌. ಭಾಸ್ಕರ್‌; ರವೀಂದ್ರ ಪ್ರ, ' ರಾಯಚೂರು; ೧೯೮೮, ರೂ.೮ 

ಹೊತ್ತೇರುವ ಮುನ್ನ : ನೀರಬಿದಿರೆ ನಾರಾಯಣ; ಸ್ವಂತಿಕಾ ಪ್ರ, ಸುಳ್ಳ: 
೧೯೮೮; ರೂ. ೫ 

ಚಿಗುರು: ಮು. ಸು. ಗೌ. ಗುತ್ತಿಗಾರು; ಕನ್ನಡ ಸಂಘ ಪ್ರ, ಸುಳ್ಳ: 
೧೯೮೮; ರೂ. ೫ 


ಸಂಕ್ರಮಣ ೫೫ 


೨ 

ಮುಸ್ಸಂಜೆ ನೆರಳಲ್ಲಿ: ಶಂಕರ.ಕಟಗಿ; ವಿಪ್ಲವ ಪ್ರ, ಹುಬ್ಬಳ್ಳಿ; ೧೯೮ರ; ರೂ. ೧೨. 

ಗಾಳಿಪಟ] ವಿಕ್ರಮ ವಿಸಾಜಿ: ನೆಲವ ನುಡಿ ಪ್ರ. ಭಾಲ್ಕಿ: ೧೯೮೮ ರೂ. ೬ | 

ಸ್ವಾಭಿಮಾನದ ಬೀಡಿಗೆ : ವಿ. ಮುನಿವೆಂಕಟಪ್ಪ; ವಿಚಾರವಾದಿ ಪ್ರ, ಮೈಸೂರು; ' 
೧೯೮೮; ರೂ. ೧೦ 

ಈ ಜಗತ್ತು : ಚೆಂತಾಮಣಿ ಕೊಡ್ಲೆಕೆರೆ; ಚಿತ್ರಮಾಲ ಪ್ರ, ಗೋಕರ್ಣ; _ 
೧೯೮೮: ರೂ. ೧೨ 

ಉತ್ಸವದಿಂದ ಉತ್ಸವಕ್ಕೆ : ಮಾಧವಿ ಭಂಡಾರಿ; ಶ್ರೀ ರಾಘವೇಂದ್ರ ಸ 

ಪ್ರ. ಅಂಕೋಲಾ; ೧೯೮೮ ರೂ. ೧೦ 

ಮೊಗ್ಗು : ಪ್ರಭಾಕರ ಹೋಳಿಕಟ್ಟಿ; ಪ್ರ; ಶ್ರೀ ಸಂಕನೂರು. ಗದಗ: { 

| 


ರಾಗ 


೧೯೮೮; ರೂ. ೬ 

ಮೊದಲು ಗೊತ್ತಿರಲಿಲ್ಲ: ಕೆ. ಎಂ. ಮುನಿಕೃಷ್ಣಪ್ಪ; ಅನ್ವೇಷಣೆ ಪ್ರ, 
ಬೆಂಗಳೂರು: ೧೯೮೮; ರೂ. ೯ 

ಪಾರಿಜಾತ : ನರಸಿಂಹ ಪರಾಂಜಪೆ; ಸಮಾಜ ಪುಸ್ತಕಾಲಯ, ಧಾರವಾಡ; 
೧೯೮೮; ರೂ. ೧೦ A 

ಇರುಳು-ಮುಂಜಾವು : ಮುಕ್ಕಣ್ಣ ಬನ್ನಿಗೋಲಕರ್‌;: ಚಿತ್ರಾ ಪ್ರ, ಮುದಗಲ್‌, 
೧೯೮೮; ರೂ. ೫ 

ಬರ ; ಸಂ-ಸಿ. ಶಿವಲಿಂಗಪ್ಪ; ಬಂಡುಯ ಸಂಘಟನೆ, ಚಳ್ಳಕೆರೆ; ೧೯೮೮; ರೂ. ೧೦ 

ಬಿಕ್ಕುಗಳು : ಕುಲಶೇಖರಿ; ಚಿನ್ಮಯಿ ಪ್ರ, ಬೆಂಗಳೂರು; ೧೯೮೮; ರೂ. ೧೦ 

ಕೋಗಿಲೆ ಅಳುತ್ತಿದೆ; ಕೃಷ್ಣ ನಾಯಕ, ಜಿನದೇವ ಪ್ರ, ಹಿಚಕಡ; ೦೯೮೮; 
ರೂ. ೭ ತೆ 

ಅನುಭವ : ಶಾಂತಾರಾಮ ನಾಯಕ; ಜಿನದೇವ ಪ್ರ, ಹಿಚಕಡ: ೧೯೮೮; 
ರೂ. ೧೦ | 

ಕೆ:ಪು ಜಾವ: ಮಖ್ಲೂಮ್‌ ಮೊಹಿಯುದ್ದೀನ್‌; ಸಮೂತ್‌ ಪ್ರ, ಬೆಂಗಳೂರು; 
೧೯೮೮; ರೂ. ೨೨ 

ಹೊಳ ಚಿಗುರು : -ಸಂ-ಬಿ. ಎಸ್‌. ಪಾಟೀಲ, ಮಹಾಲಿಂಗ ಮಾಳಗಿ, ಮುಂಡರಗಿ 
೯೮೮; ರೂ. ೫ 

ಸಾಕ್ಷಿಗಳು ಮಾರಾಟಕ್ಕಿವೆ : ಸಿದ್ದನಗೌಡ ಪಾಟೀಲ; ಯುವಲೋಕ 
ಧಾರವಾಡ: ೧೯೮೮; ರೂ. ೫ 

ನಿನ್ನ ರೂವಿಸಲು ಕೂತಂತೆ: ರವಿ ಉಪಾಧ್ಯ; ಎಸ್‌. ಎಸ್‌. ಕೆ. ಪ್ರ, ಬೆಳಗಾವಿ; 
೧೯೮೮; ರೂ. ೧೦ 

ಬೇರು ಚಿಗುರು : ಕುರಾಡಿ ಸೀತಾರಾಮ ಅಡಿಗ; ಸ್ನೇಹ ಪ್ರ, ಉಡುಪಿ; ೧೯೮೮; 
ರೂ. ೨೦ 


ಪ್ರ, 


ಕ್‌ ಸಂಕ್ರಮಣ 


HAE 
n್‌ ೩ ಜಿ | | 
} R ಮ ಈ ಳು 
ಕ್ರ ' | 


No. R. N.29730/76 No. KRN 
Licenced to Post Without Prepayment 


Licence No. WPP-31 


ಟಮ 


ಸ್ಯಾ $ 


ತಾವು ಏನೇ ಕೊಂಡರೂ ಕ 
ಬಿಲ್‌ ಬೇಕೆ ಬೇಕೆಂದು ಕೇಳಿ ಪಡೆಯಿ 


' ಶಾಲೆ, ಆಸ್ಪತ್ರೆ, ರಸ್ತೆ ಸೌಲಭ್ಯಗಳು ಮತ್ತು ಇತರೆ ಅನೇಕ ಸಮಾಜ ಕಠ 
ಕಾರ್ಯಕ್ರಮಗಳಿಗೆ ತೆರಿಗೆ ಹಣ ಲಭಿಕುತ್ತದೆ, ನೀವು ಬಿಲ್‌ ಪಡೆಯದಿದ್ದರೆ 
ಡಿಯವರು ತೆರಿಗೆ ಹಣ ಹಾರಿಸುತ್ತಾರೆ. ಇದರಿಂದ ಸರ್ಕಾರಕ್ಕೆ ನ್ಯಾಯವ 
ಸಲ್ಲಬೇಕಾದ ಹಣ ಸಲ್ಲದೆ ಅನೇಕ ಅಭಿವೃದ್ದಿ ಯೋಜನೆಗಳು ಸ್ಥಗಿತ ಸೊಳೆ 
ತ್ತವೆ. ತೆರಿಗೆಗಳು ಒಂದು ರಾಷ್ಟ್ರ ಅಭಿವೃದ್ಧಿಯಾಗಲು ಸಹಾಯ : ಾಡುತ್ತ 
ತೆರಿಗೆ ವಂಚನೆಗಳ ಬಗ್ಗೆ ಸುಳಿವು ನೀಡಿ ನೀವೂ ಈ ಅಭಿವೃದ್ಧಿ ಕಾರ್ಯಗಳ ಪ್ರಗಃ 
ನೇರವಾಗಿ, ಜೊತೆಗೆ ಹುಗೆ ಮಾಡುವುದರಿಂದ ನಿಮಗೂ ಪ್ರೋತ್ಸ್ವಾಸ 3 
ನಗದು ಬಹುಮಾನ ಸಿಗುತ್ತದೆ, 


ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಸಂಪರ್ಕಸಿ 
ಸಾರ್ವಜನಿಕ ಸಂಪರ್ಕಾಧಿಕಾರಿ 

ಆಯುಕ್ತರವರ "ಕಛೇರಿ, ವಾಣಿಜ್ಯ ತೆರಿಗೆಗಳು 
೧ನೇ ಮುಖ್ಯ ರಸ್ತೆ, ಗಾಂಧಿನಗರ 
ಬೆಂಗಳೂರು-೫೬೦ ೦೦೯ 


ದೂರವಾಣಿ : ೨೯೨೪೫ ಅಥವಾ ೭೫೧೦೧--೨೧೨ 
“ತೆರಿಗೆ ವಂಚನೆ ಸಮಾಚಾರ ಒದಗಿಸಿದರೆ ಆಕರ್ಷಕ ಬಹುಮಾನ” ' 


“ಕರ್ನಾಟಕ ವಾತೆ! 


SANKRAMANA MONTHLY DHARWAD-580 ೧೦8 


